


ಕರ್ನಾಟಕ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ (ಭಾದ್ರಪದ ೨೬, ಶಕ ವರ್ಷ ೧೯೩೭) ಸಂಚಿಕೆ ೩೮ 
Volume 150 Bengaluru, Thursday, September 17, 2015 (Bhadrapada 26, Shaka Varsha 1937) | Issue 38 











ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


DIRECTORATE OF ECONOMICS AND STATISTICS, BENGALURU-1 
Consumer Price Index Numbers for Industrial Workers 
No. DES/SIP/DWX/16/ 2015, dated : 01-07-2015 
State : Karnataka Base : 1987-88=100 Month Year : May 2015 
Date : 01-07-2015 



























































| © ಈ ಣ ಗ ಣ್‌ ಬ © ಬ 
ಹ ದ ಕ್ರ = ರ ಈ 6 5 5 
pa > ಶ್ರಿ ಈ ವ ಸ ಗ ಶಾ ೨ 
೦/೦೮೦॥/5ಟಏ-೧೦/೦ಟಏ ಈ ಈ [a ಡೆ = 9 ಬ ಕ § ಕ್ಷೆ 
ಕ ಈ ದ 5 ಧ್ರ ದ [i] ವ ದ್ರ ದ 
1 2 3 4 5 6 7 8 9 10 | 11 | 12 
1 | FooD: 
Cereals & Cereal 
als AS 969 | 920 | 1056 | 812 | 918 | 930 | 912 | 1059 | 806 | 1099 | 979 
Products 
(b) Pulses & Pulse Products | 773 | 998 | 946 | 1001 | 915 | 949 | 946 | 971 | 915 | 892 | 880 
(0 Oil& Fats 468 | 411 | 459 | 402 | 418 | 452 | 400 | 497 | 442 | 412 430 
(0) Meat Fish & 5005 951 | 1114 | 1198 | 1040 | 1220 | 1093 | 1000 | 1085 | 729 | 1213 | 1116 
(6) Milk & Milk Products 757 | 708 | 779 | 879 | 766 | 797 | 760 | 797 | 684 | 776 | 770 
( Condiments & Spices 624 | 783 | 1077 | 953 | 660 | 719 | 900 | 843 | 731 | 774 | 805 
(0) Vegetables & Fruits 776 | 906 | 1076 | 934 | 737 | 890 | 989 | 933 | 878 | 627 | 1256 
(೧) Other Food 630 | 962 | 895 | 915 | 703 | 635 | 765 | 737 | 861 | 661 | 690 
FOOD GROUP INDEX 802 | 876 | 965 | 860 | 810 | 815 | 852 | 937 | 782 | 888 879 
p iT 
its RS ಮ ಪು 946 | 1099 | 1056 | 961 | 782 | 1020 827 | 884 | 639 | 903 | 1087 
Intoxicants 
il. | Fuel & Light 685 | 608 | 731 | 812 | 780 | 804 | 758 | 766 | 612 |1004| 538 
iV. | Housing 100 | 100 | 100 | 100 | 100 | 100 | 100 | 100 | 100 | 100 | 100 
V. | Clothing, Bedding & Footwear | 367 | 575 | 509 | 521 | 404 | 466 | 649 | 749 | 365 | 730 | 235 
VI. | Miscellaneous: 
(a) Medical Care 876 | 966 1 741 | 550 | 429 |445 1784 1 74 1468 1 557 1 378 
Education, Recreati 
ತುರು: 900 | 793 | 1239 547 | 1004 | 1148 | 942 | 641 | 1170 | 1585 | 1114 
Amusement 















































(೩೬೬೧) 























೩೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 
(0) Wiss 4 844 850 774 788 868 804 818 | 1115 | 920 777 775 
Communication 
(d) Personal Car & effects 444 574 658 636 744 524 548 555 558 556 528 
(6) Others 662 573 732 925 510 528 557 750 423 706 472 
Miscellaneous Group Index 694 702 808 682 707 671 696 689 686 773 615 
GENERAL INDEX 666 714 780 726 656 672 726 777 653 775 604 
T B 1 

I 7.39 | 9.19 [827 | - | 8.26 | 856 | 925 | 792 | 931 |. - 
Multiply by Linking Factor. 















































Month : MAY, 2015 


Government of India 
Ministry of Labour 
Labour Bureau 
NO. 112/1 (KTK) /2014 CPI Dated: 275 July, 2015 
Consumer Price Index Numbers for Industrial Workers (Base : 2001=100) 


ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಕರ್ನಾಟಕ ಸರ್ಕಾರ, ಬೆಂಗಳೂರು 
















































































HUBLI 
Group/Sub-Group/Centre BELGAUM | BANGALORE DHARWAD MERCARA MYSORE 

FOOD: 

(a) Cereals & Cereals Products 273 302 268 272 289 
(b) Pulses & Pulses Products 355 347 345 323 298 
(c) Oils & Fats 228 254 200 286 215 
(d) Meat, Fish & Eggs 284 339 266 320 340 
(6) Milk and Milk Products 315 273 250 266 286 
(1) Condiments & Spices 252 308 288 291 281 
(0) Vegetables & Fruits 394 342 373 340 330 
(೧) Other Food 283 297 277 278 285 
FOOD GROUP 301 307 286 293 294 
Pan, Supari, Tobacco & Intoxicants 299 272 330 249 324 
Fuel & Light 218 187 214 353 210 
Housing index 247 234 372 102 285 
Clothing, Bedding & Footwear 176 164 181 209 192 
Miscellaneous 

(a) Medical care 210 255 220 226 198 
(b) Education, Recreation and Amusement 169 182 193 368 146 
(c) Transport and Communication 298 342 316 300 270 
(d) Personal Care & Effects 243 237 255 247 235 
(6) Others 227 229 238 210 297 
Miscellaneous Group 229 258 245 274 220 
GENERAL INDEX 266 265 279 268 265 














1. The Director, Directorate of Economic and Statistics, Multistoreyed Building, Dr. B.R. Ambedkar Veedhi, Bangalore-560001. 


2. The Labour Commissioner, Government of Karnataka, Karmic Bhavan, Bannerkhetty Road, Bangalore-560029. 
3. The Assistant Director, Labour Bureau, (SR) E-l-A, Rajaji Bhavan, Besant Nagar, Chennai- 600 090. 


P.R. 716 
50-5 


Tashi Dolma 
Economic Officer 


ಜಂಟಿ ನಿರ್ದೇಶಕರು 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಕರ್ನಾಟಕ ಸರ್ಕಾರ, ಬೆಂಗಳೂರು 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೬೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 
ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ : 152/2012-13, ದಿನಾಂಕ : 26-03-2013. 
ಸಂಖ್ಯೆ : ಎ1.ಎಫ್‌ಒಸಿ.152/2012-13, ದಿನಾಂಕ : 17-07-2015. 


ಉಪಸ್ಥಿತರು : ಶ್ರೀ ಎಂ.ಎನ್‌. ವಿಜಯಕುಮಾರ್‌, 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು 
ಫಿರ್ಯಾದಿ : ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ. 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 26-03-2013ರಂದು ರಕ್ತಚಂದನ ಮರದ ತುಂಡುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುವ ಬಗ್ಗೆ ಖಚಿತ ವರ್ತಮಾನದ ಮೇರೆಗೆ 
ಅರಣ್ಯ ಸಂಚಾರಿ ದಳದ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೋಲಾರ ಜಿಲ್ಲೆ, ಮುಳಬಾಗಿಲು ತಾಲ್ಲೂಕಿನ ಮುಳಬಾಗಿಲು-ಹಳೇ ಮದ್ರಾಸ್‌ 
ರಸ್ತೆಯ ವಿರೋಪಾಕ್ಷಿ ಗ್ರಾಮದ ಬಳಿ ಸರ್ಕಾರಿ ವಾಹನ ಸಂಖ್ಯೆ : ಕೆಎ-04-ಜಿ-459 ಮಹೀಂದ್ರ ಬೊಲೆರೋ ವಾಹನದಲ್ಲಿ ಕಾಯುತ್ತಿದ್ದಾಗ ಬೆಳಗಿನ ಜಾವ 
5.00 ಗಂಟೆಯ ಸಮಯದಲ್ಲಿ ಆಂಧ್ರಪ್ರದೇಶದ ಚಿತ್ತೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನವನ್ನು ಬ್ಯಾಟರಿ 
ಸಹಾಯದಿಂದ ಸನ್ನೆ ಮಾಡಿ ನಿಲ್ಲಿಸಲು ಸೂಚಿಸಲಾಗಿ, ಸದರಿ ವಾಹನವು ನಿಲ್ಲಿಸದೇ ವೇಗವಾಗಿ ಸುಮಾರು ದೂರ ಚಲಿಸಿ ರಸ್ತೆಯ ಬದಿಯಲ್ಲಿ ವಾಹನವನ್ನು 
ನಿಲ್ಲಿಸಿ ವಾಹನದಲ್ಲಿದ್ದ ಚಾಲಕ ಪರಾರಿಯಾಗಿರುತ್ತಾನೆ. ಆತನನ್ನು ಪತ್ತೆಹಚ್ಚಲು ಬೆನ್ನಟ್ಟಿ ಹುಡುಕಲಾಗಿ, ಆಸಾಮಿಯು ತಲೆಮರೆಸಿಕೊಂಡಿರುತ್ತಾನೆ. ತದನಂತರ 
ವಿರೂಪಾಕ್ಷಿ ಗ್ರಾಮದ ಬಳಿ ನಿಲ್ಲಿಸಿದ್ದ ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನದ ಹತ್ತಿರ ಹೋಗಿ ಬ್ಯಾಟರಿ ಸಹಾಯದಿಂದ ವಾಹನವನ್ನು ಅಜಮಾಯಿಸಿ 
ನೋಡಲಾಗಿ, ವಾಹನದ ಮೇಲ್ಭಾಗದಲ್ಲಿ ಹುಲ್ಲುತುಂಬಿದ್ದು, ಅದನ್ನು ತೆಗೆಯಿಸಿ ನೋಡಲಾಗಿ, ಮರದ ತುಂಡುಗಳು ಇರುವುದು ಕಂಡುಬಂದಿರುತ್ತದೆ. ನಂತರ 
ಸದರಿ ಮರದ ತುಂಡುಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿ, ಅದರ ಲಕ್ಷಣ ಹಾಗೂ ನೈಜತೆಯಿಂದ ಅವು ರಕ್ತಚಂದನ ಮರದ ತುಂಡುಗಳೆಂದು 
ಖಾತರಿಪಡಿಸಿಕೊಳ್ಳಲಾಯಿತು. ನಂತರ ವಾಹನವನ್ನು ಪರಿಶೀಲಿಸಲಾಗಿ, ವಾಹನವು ಬಿಳಿಬಣ್ಣದಾಗಿದ್ದು. ನೋಂದಣಿ ಸಂಖ್ಯೆ ಕ ಎಪಿ-04-ಡಬ್ಲ್ಯೂ-9931, 
ವಾಹನದ ಇಂಜಿನ್‌ ಸಂಖ್ಯೆ 6091057485 ಹಾಗೂ ಚಾಸ್ಸಿ ಸಂಖ್ಯೆ 26200/%91042727 ಎಂದು ನಮೂದಾಗಿರುತ್ತದೆ. ವಾಹನದಲ್ಲಿದ್ದ ರಕ್ತಚಂದನ 
ಮರದ ತುಂಡುಗಳನ್ನು ಏಣಿಕೆ ಮಾಡಲಾಗಿ, ಒಟ್ಟು 57 ತುಂಡುಗಳಿದ್ದು, ಅಂದಾಜು ಒಂದು (01 ಟನ್‌ ತೂಕವಿರುವುದು ಕಂಡುಬಂದಿರುತ್ತದೆ. ಈ ಕೃತ್ಯವು 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 62, 7ಎ, 80 ಮತ್ತು ಕರ್ನಾಟಕ ಅರಣ್ಯ ಅಧಿನಿಯಮ 1969ರ ನಿಯಮ 144ರ 
ಉಲ್ಲಂಘನೆಯಾಗಿರುವುದರಿಂದ ಈ ಕೃತ್ಯಕ್ಕೆ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ : 152/2012-13 ದಾಖಲು ಮಾಡಿ ಸದರಿ ಮಾಲು ಸಹಿತ ವಾಹವನ್ನು 
ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಮೊಕದ್ದಮೆಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ ವಾಹನ ಮತ್ತು ಮುದ್ದೆಮಾಲನ್ನು 
ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


ಪ್ರಕರಣದ ತನಿಖೆ ನಡೆಸಿದ ವಲಯ ಅರಣ್ಯಾಧಿಕಾರಿಗಳು ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ, ಅಮಾನತ್ತುಪಡಿಸಿಕೊಂಡಿರುವ 
ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನದ ನೋಂದಣಿ ಸಂಖ್ಯೆ : ಎಪಿ-04-ಡಬ್ಬ್ಯೂ-9931 ವಾಹನವನ್ನು ಹಾಗೂ ಅದರಲ್ಲಿದ್ದ 01 ಟನ್‌ ತೂಕವುಳ್ಳ ಒಟ್ಟು 
57 ರಕ್ತಚಂದನ ಮರದ ತುಂಡುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ವಲಯ ಅರಣ್ಯಾಧಿಕಾರಿಗಳು ವರದಿಯಲ್ಲಿ 
ಕೋರಿರುತ್ತಾರೆ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಕಛೇರಿಯಿಂದ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು ಕಡಪ ಜಿಲ್ಲೆ ಆಂಧಪದೇಶ ಇವರಿಗೆ ದಿನಾಂಕ : 15-08-2013, 06-06-2014 ಹಾಗೂ 28-06-2014ರಲ್ಲಿ ಪತ್ರಗಳನ್ನು ಬರೆದು 
ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನ ನೋಂದಣಿ ಸಂಖ್ಯೆ : ಎಪಿ-04-ಡಬ್ಲ್ಯೂ-9931 ವಾಹನದ ಮಾಲೀಕತ್ವದ ವಿವರಗಳನ್ನು ನೀಡುವಂತೆ 
ಕೋರಲಾಗಿತ್ತು. ಈ ಮಧ್ಯೆ ದಿನಾಂಕ : 25-08-2013ರಂದು ವಾರ್ತಾಭಾರತಿ ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ : 26-08-2013ರಂದು ಸಂಜೆವಾಣಿ ದಿನ 
ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿ ವಾಹನಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ವಾರಸುದಾರರಿದ್ದಲ್ಲಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಇವರ ಕಛೇರಿಯ ವೇಳೆಯಲ್ಲಿ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 30 ದಿನದೊಳಗಾಗಿ 
ಹಾಜರಾಗುವಂತೆ ಸೂಚಿಸಲಾಗಿತ್ತು. ಆದರೆ ವಾಹನಕ್ಕೆ ಸಂಬಂಧಿಸಿದ ಯಾವುದೇ ವಾರಸುದಾರರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಕಛೇರಿಗೆ 
ಹಾಜರಾಗಿರುವುದಿಲ್ಲ. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕಡಪ ಜಿಲ್ಲೆ, ಆಂಧ್ರಪ್ರದೇಶ ಇವರ ಪತ್ರ ಸಂಖ್ಯೆ : 2932/ಎ1/2014, ದಿನಾಂಕ : 18-07-2014ರಲ್ಲಿ 
ವಾಹನದ ಮಾಲೀಕತ್ವದ ವಿವರವನ್ನು ಒದಗಿಸಿದ್ದು, ಅದರಂತೆ ಸದರಿ ವಾಹನದ ಮಾಲೀಕರು ನಾಗಿರೆಡ್ಡಿ ಸಿದ್ದಕ ಬಿನ್‌ ಚಂದರೆಡ್ಡಿ ಎಸ್‌. ಸಿದ್ದಕವಂದ್ಲಪಲ್ಲಿ, 
ಕುರ್ನೂತಲ, ಎಲ್‌.ಆರ್‌.ಪಲ್ಲಿ, ಲಕ್ಕಿರೆಡ್ಡಿಪಲ್ಲಿ ಮಂಡಲ್‌, ಕಡಪ ಜಿಲ್ಲೆ, ಆಂಧ್ರಪ್ರದೇಶ ರಾಜ್ಯ ಎಂದು ತಿಳಿದುಬಂದಿರುತ್ತದೆ. ಈ ಸಂಬಂಧ 
ವಾಹನದ ಮಾಲೀಕರ ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 7ಬಿ ಪ್ರಕಾರ ನೋಟೀಸನ್ನು ನೋಂದಾಯಿತ ಅಂಚೆ ಮುಖಾಂತರ 
ದಿನಾಂಕ : 02-08-2014, 30-09-2014, 06-05-2015 ಹಾಗೂ 03-06-2015ರಂದು ಜಾರಿ ಮಾಡಲಾಗಿತ್ತು. ಆದರೆ, ವಾಹನದ ಮಾಲೀಕರು ಸದರಿ 
ಜಾರಿ ಮಾಡಲಾದ ಅಂಚೆ ಲಕೋಟೆಗಳನ್ನು ಸ್ವೀಕರಿಸಿದ್ದು, ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಲು ವಿಫಲರಾಗಿರುವುದರಿ೦ದ ಮತ್ತು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ ರೀತ್ಯಾ ನಡೆಸಲಾದ ನ್ಯಾಯಾಲಯದ ನಡವಳಿಗಳಲ್ಲಿ ಹಾಜರಾಗುವಂತೆ ದಿನಾಂಕ : 30-03-2015, 06-05-2015, 
03-06-2015 ಹಾಗೂ 24-06-2015 ರಂದು ಸಮನ್ಸ್‌ಗಳನ್ನು ಜಾರಿ ಮಾಡಿದ್ದರೂ ಸಹ ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ 
ವಕೀಲರಾಗಲೀ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಹಾಜರಾಗಲು 
ವಿಫಲರಾಗಿರುವುದರಿಂದ ಹಾಗೂ ಮಾಲು ಮತ್ತು ವಾಹನವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ವಾಹನದ ಮಾಲೀಕರು 
ಆಕ್ಷೇಪಣೆಯನ್ನು ಪ್ರಾಧಿಕಾರದ ಮುಂದೆ ಸಲ್ಲಿಸದೇ ಇರುವ ಕಾರಣ, ವಿಚಾರಣೆಯಲ್ಲಿ ವಾಹನದ ಮಾಲೀಕರಿಗೆ ಆಸಕ್ತಿ ಇಲ್ಲವೆಂದು ಪರಿಗಣಿಸಲಾಯಿತು. 


೩೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ ಎನ್‌.ಬಿ. ಹೇಮಣ್ಣ ಬಿನ್‌ ಲೇಟ್‌ ಎನ್‌. ಬಸಣ್ಣ, ನಿವೃತ್ತ ವಲಯ ಅರಣ್ಯಾಧಿಕಾರಿ 
(ಅಂದಿನ ವಲಯ ಅರಣ್ಯಾಧಿಕಾರಿ), ಶ್ರೀ ಟಿ.ಎಸ್‌. ಶಿವಾನಂದ ಬಿನ್‌ ಶ್ರೀರಂಗಯ್ಯ, ವಲಯ ಅರಣ್ಯಾಧಿಕಾರಿ ಹಾಗೂ ಶ್ರೀ ವಿ. ಚಂದ್ರಪ್ಪ ಬಿನ್‌ ಲೇಟ್‌ 
ವೆಂಕಟೇಶ್‌, ಉಪ ವಲಯ ಅರಣ್ಯಾಧಿಕಾರಿ ಇವರುಗಳ ಮುಖ್ಯ ವಿಚಾರಣೆಯನ್ನು ಸಹಾಯಕ ಸರ್ಕಾರಿ ಅಭಿಯೋಗ ನಿರ್ದೇಶಕ ರವರು ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಹಾಜರಿದ್ದ ಎಲ್ಲಾ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನ ನೋಂದಣಿ ಸಂಖ್ಯೆ : 


ಎಪಿ-04-ಡಬ್ಲ್ಯೂ-9931 ಒಳಗೊಂಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಹಾಗೂ ವಾಹನದ ವಾರಸುದಾರರು ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸದೇ 
ಇರುವ ಕಾರಣ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ಅಭಿಯೋಗ ನಿರ್ದೇಶಕರು ವಾದವನ್ನು ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ಅಭಿಯೋಗ ನಿರ್ದೇಶಕರು, ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. 
ಪ್ರತಿವಾದಿಗಳು ಹಾಜರಿರದ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಿದ್ದು, 
ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 

1. ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನ ನೋಂದಣಿ ಸಂಖ್ಯೆ : ಎಪಿ-04-ಡಬ್ಲ್ಯೂ-9931 ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 

ಮತ್ತು ನಿಯಮ 1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ರಕ್ತಚಂದನದ ತುಂಡುಗಳನ್ನು ಸಾಗಣೆಯಲ್ಲಿ ಒಳಗೊಂಡಿರುವುದೇ 2 

2. ಸದರಿ ಪ್ರಕರಣದಲ್ಲಿ ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನ ನೋಂದಣಿ ಸಂಖ್ಯೆ : ಎಪಿ-04-ಡಬ್ರ್ಯೂ-9931 ಅನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ 9) 
ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ 9 ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
ಅಂತಿಮ ಆದೇಶವನ್ನು ಈ ಕೆಳಕ೦ಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾಂಕ : 26-03-2013ರಂದು ಬೆಳಗಿನ ಜಾವ ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನ ನೋಂದಣಿ ಸಂಖ್ಯೆ : ಎಪಿ-04-ಡಬ್ಲ್ಯೂ-9931 
ವಾಹನವನ್ನು ತಪಾಸಣೆ ಮಾಡಲು ನಿಲ್ಲಿಸುವಂತೆ ಸೂಚಿಸಲಾಗಿ, ಸದರಿ ವಾಹನದ ಚಾಲಕನು ವಾಹನವನ್ನು ನಿಲ್ಲಿಸದೇ ವೇಗವಾಗಿ ಚಲಿಸಿ ನಂತರ 
ವಾಹನದಲ್ಲಿದ್ದ ಆಸಾಮಿಯ ಸಮೇತ ಪರಾರಿಯಾಗಿರುವುದು, ವಾಹನದಲ್ಲಿ ಅಕ್ರಮವಾಗಿ 01 ಟನ್‌ ತೂಕವುಳ್ಳ ಒಟ್ಟು 57 ರಕ್ತಚಂದನ ಮರದ ತುಂಡುಗಳು 
ಇರುವುದು ಕಂಡುಬಂದಿದ್ದು, ಅರಣ್ಯ ಕಾಯ್ದೆಯ ಪ್ರಕಾರ ಸದರಿ ಮಾಲನ್ನು ಸಾಗಣೆ ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು 
ವಾಹನದಲ್ಲಿ ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ 
ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71 ಬಿ ರಡಿ ಕಾರಣ ಕೇಳುವ ನೋಟೀಸನ್ನು ಹಾಗೂ ಸದರಿ ಕಾಯ್ದೆಯ 
ಸೆಕ್ಟನ್‌ 71ಎ ರೀತ್ಯಾ ನಡೆಸಲಾದ ನ್ಯಾಯಾಲಯದ ನಡವಳಿಗಳಲ್ಲಿ ಹಾಜರಾಗುವಂತೆ ವಾಹನದ ಮಾಲೀಕರಿಗೆ ನೋಂದಾಯಿತ ಅಂಚೆ ಮೂಲಕ ಜಾರಿ 
ಮಾಡಲಾದ ಸಮನ್ಸ್‌ಗಳನ್ನು ಸ್ವೀಕರಿಸಿದ್ದು. ಇದುವರೆವಿಗೂ ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಹಾಜರಾಗಲು ವಿಫಲರಾಗಿರುವುದರಿಂದ ಹಾಗೂ ಮಾಲು ಮತ್ತು 
ವಾಹನವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ವಾಹನದ ಮಾಲೀಕರು ಆಕ್ಷೇಪಣೆಯನ್ನು ಪ್ರಾಧಿಕಾರದ ಮುಂದೆ ಸಲ್ಲಿಸಿರುವುದಿಲ್ಲ. 


ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ವಾಹನವು ಅಕ್ರಮವಾಗಿ 01 ಟನ್‌ ತೂಕವುಳ್ಳ ಒಟ್ಟು 57 ರಕ್ತಚಂದನ ಮರದ ತುಂಡುಗಳನ್ನು ಸಾಗಣೆ 
ಮಾಡುತ್ತಿದ್ದದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಆದುದರಿ೦ದ ಸದರಿ ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಹಾಗೂ ನಿಯಮ 
1969ರ ಉಲ್ಲಂಘನೆ ಮಾಡಿರುವುದು ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ಮೇರೆಗೆ ರಾಜ್ಯ ಸರ್ಕಾರದ ಸ್ವತ್ತಾದ ರಕ್ತಚಂದನ ಮರಕ್ಕೆ ಸಂಬಂಧಪಟ್ಟ ಅರಣ್ಯ 
ಮೊಕದ್ದಮೆಯಲ್ಲಿ ಒಳಗೊಂಡ ವಾಹನವನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ 
ಸ್ವತ್ತನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 


ಯೋಗ್ಯವಾಗಿರುತ್ತದೆ. 


ರಚ ಹ ಟು 


ಆದೇಶ 


ನಾನು ಎಂ.ಎನ್‌. ವಿಜಯಕುಮಾರ್‌, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 7ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ ಕ 
152/2012-13, ದಿನಾಂಕ : 26-03-2013ರಲ್ಲಿ ಅಮಾನತ್ತುಪಡಿಸಿಕೊಂಡಿರುವ ಒಂದು (01) ಟನ್‌ ತೂಕವುಳ್ಳ ಒಟ್ಟು 57 ರಕ್ತಚಂದನ ಮರದ 
ತುಂಡುಗಳನ್ನು ಹಾಗೂ ಮಹೀಂದ್ರ ಪಿಕ್‌ಅಪ್‌ ಲಗೇಜ್‌ ವಾಹನ ನೋಂದಣಿ ಸಂಖ್ಯೆ : ಎಪಿ-04-ಡಬ್ರ್ಯೂ-9931 ವಾಹನವನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿವಸ ದಿನಾಂಕ 
17-07-2015ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 
P.R. 720 ಎಂ.ಎನ್‌. ವಿಜಯಕುಮಾರ್‌ 


50-10 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ 


೩೬೬೫ 





ವಿಷಯ : 


ಅಬಕಾರಿ ಆಯುಕ್ತರ ಕಛೇರಿ, 
ಟಿಟಿಎಂಸಿ ಬಿಲ್ಲಿಂಗ್‌, 'ಎ' ಬ್ಲಾಕ್‌, 2ನೇ ಮಹಡಿ, ಬಿಎಂಟಿಸಿ, ಶಾಂತಿನಗರ, ಬೆಂಗಳೂರು-560027. 


ಅಧಿಸೂಚನೆ 


ಸಂಖ್ಯೆ : ಅಸಿಐ/01/ಐಎಂಎಲ್‌/ಬಿಎನ್‌ಜಿ/ಕೆಎಸ್‌ಬಿಸಿಎಲ್‌/2015-16, ದಿನಾಂಕ : 25-06-2015. 


ಮದ್ಯವನ್ನು ಖರೀದಿಸುವ ಬಗ್ಗೆ. 

ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು ವಿದೇಶೀ ಮದ್ಯ ಮಾರಾಟ) ನಿಯಮಗಳು 1968ರ ನಿಯಮ -3ಎ ರನ್ವಯ ಸಿಎಲ್‌-11 
(ಡಿಸ್ಬಿಬ್ಕ್ಯೂಟರ್ಸ್‌ ಸನ್ನದು) ಹೊಂದಿರುವ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತದ ಈ ಕೆಳಕಂಡ 60 ಮದ್ಯ ಸಂಗ್ರಹಣಾ ಡಿಪೋಗಳ ಕಾರ್ಯ 
ವ್ಯಾಪ್ತಿಯನ್ನು ದಿನಾಂಕ : 01-07-2015 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ರಾಜ್ಯದ ಸಿಎಲ್‌-02, ಸಿಎಲ್‌-4, ಸಿಎಲ್‌-5, 


ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಇವರ ಮದ್ಯ ಸಂಗ್ರಹಣಾ ಡಿಪೋಗಳಿಂದ ಚಿಲ್ಲರೆ ಮದ್ಯ ಮಾರಾಟಗಾರರು 





























ಸಿಎಲ್‌-6, ಸಿಎಲ್‌-6ಎ, ಸಿಎಲ್‌-7, ಸಿಎಲ್‌-9, ಸಿಎಲ್‌-14 ಮತ್ತು ಸಿಎಲ್‌-15, ಸನ್ನದುದಾರರು ಮದ್ಯವನ್ನು ಖರೀದಿಸಲು ಈ ಕೆಳಕಂಡಂತೆ 
ನಿಗದಿಪಡಿಸಲಾಗಿದೆ. 
ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು ವಿದೇಶೀ 
ಮದ್ಯ ಮಾರಾಟ) ನಿಯಮಗಳು 1968ರ 
ಕ್ರ ನಿಯಮಗಳಡಿಯಲ್ಲಿ ಸಿಎಲ್‌-12, ಸಿಎಲ್‌ | ಸನ್ನದುದಾರರು ಮದ್ಯವನ್ನು ಕೊಂಡುಕೊಳ್ಳಬೇಕಾದ ಕರ್ನಾಟಕ 
tr ಜಿಲ್ಲೆಯ ಹೆಸರು ಸಿಎಲ್‌-5, ಸಿಎಲ್‌-6, ಸಿಎಲ್‌-6ಎ, ಸಿಎಲ್‌-7, ಹಜ್‌ ಜತಿ ಇಟ ಬಜ 
ಸಿಎಲ್‌-9, ಸಿಎಲ್‌-14 ಮತ್ತು ಸಿಎಲ್‌-15, 
ಸನ್ನದುದಾರರು ಮದ್ಯವನ್ನು ಕೊಂಡುಕೊಳ್ಳಬೇಕಾದ 
ವಲಯಗಳ ಹೆಸರು ಮತ್ತು ಜಿಲ್ಲೆ 
J ಬೆಂಗಳೂರು ನಗರ ನಂದಿನಿ ಲೇಔಟ್‌, ಪೀಣ್ಯ, ಟಿ. ದಾಸರಹಳ್ಳಿ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸೆಂಟ್ರಲ್‌ ವೇರ್‌ಹೌಸಿಂಗ್‌ ಕಾರ್ಪೋರೇಷನ್‌ ಗೋಡೌನ್‌, 
ನಂ. 2ಎ ಮತ್ತು 2ಬಿ, ಮಂಜುನಾಥನಗರ, ವಿಡಿಯಾ 
ಫ್ಯಾಕ್ಷರಿ ಹಿಂಭಾಗ, ಬಗಲಕುಂಟೆ, ತುಮಕೂರು ರಸ್ತೆ 
ಬೆಂಗಳೂರು-560073. 
2. ಬೆಂಗಳೂರು ನಗರ ಆನೇಕಲ್‌, ಬಿ.ಟಿ.ಎಂ. ಲೇಔಟ್‌, ಹನುಮಂತನಗರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸರ್ವೆ ನಂ. 18/2ಎ, ಕಂಟ್ರಿ ಕ್ಷಬ್‌ ಹತ್ತಿರ, ಸಿ.ಕೆ. ಪಾಳ್ಯ ರಸ್ತೆ 
ಬಸವನಪುರ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು-560083. 
3. | ಬೆಂಗಳೂರು ನಗರ ಫ್ರೇಜರ್‌ಟೌನ್‌, ಇಂದಿರಾನಗರ, ಶಿವಾಜಿನಗರ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಹಲಸೂರು. ಯಲಹಂಕ ಸರ್ವೆ, ನಂ. 76, 77 ಮತ್ತು 78, ಕಾಡುಗೊಂಡನಹಳ್ಳಿ-1, 
ಕಸಬ ಹೋಬಳಿ, ಬೆಂಗಳೂರು-560045. 
4. ಬೆಂಗಳೂರು ನಗರ ಬಾಣಸವಾಡಿ, ಜೀವನಭೀಮನಗರ, ಕೆ.ಆರ್‌. ಪುರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸರ್ವೆ, ನಂ. 76, 77 ಮತ್ತು 78, ಕಾಡುಗೊಂಡನಹಳ್ಳಿ-2, 
ಕಸಬ ಹೋಬಳಿ, ಬೆಂಗಳೂರು-560045. 
5. ಬೆಂಗಳೂರು ನಗರ ಆಡುಗೋಡಿ, ಕೋರಮಂಗಲ, ಮಡಿವಾಳ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಶಾಂತಿನಗರ, ಸ.ನಂ. 120, ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ಹೊಸಪಾಳ್ಯ, 
ಮುಖ್ಯ ರಸ್ತೆ ಹೊಂಗಸಂದ್ರ ಗ್ರಾಮ, ಬೇಗೂರು ಹೋಬಳಿ, 
ಹೊಸೂರು ರಸ್ತೆ ಬೆಂಗಳೂರು-560068. 
6. ಬೆಂಗಳೂರು ನಗರ ಬಸವೇಶ್ವರನಗರ, ಹೆಬ್ಬಾಳ, ಮಹಾಲಕ್ಷೀಲೇಔಟ್‌, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಮುನಿರೆಡ್ಡಿ ಪಾಳ್ಯ ರಾಜಮಹಲ್‌ ವಿಲಾಸ್‌, | ಪ್ಲಾಟ್‌ ನಂ. 6-ಡಿ, 1ನೇ ಹಂತ, ಪೀಣ್ಯ ಕೈಗಾರಿಕಾ ಪ್ರದೇಶ, 
ಯಶವಂತಪುರ, ಇಂಗರಸಾಲ್‌ ರ್ಯಾಂಡ್‌ ರಸ್ತೆ, ಬೆಂಗಳೂರು-560058. 
7 ಬೆಂಗಳೂರು ನಗರ ಅಶೋಕನಗರ, ಸಿಟಿ ಮಾರ್ಕೆಟ್‌, ಗಾಂಧಿನಗರ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸಂಪಂಗಿರಾಮ ನಗರ, ಸುಭಾಷನಗರ, | ೦/೧ ಮೈಸೂರು ವೆಜಿಟೇಬಲ್‌ ಆಯಿಲ್‌ ಪ್ರಾಡಕ್ಟ್ಸ್‌ 
ಚಾಮರಾಜಪೇಟೆ, ಲಿಮಿಟೆಡ್‌, ನಂ. 17% ಪ್ಲಾಟ್‌ಫಾರ್ಮ್‌ ರಸ್ತೆ 
ಬೆಂಗಳೂರು-560020. 
8. ಬೆಂಗಳೂರು ನಗರ ಕೆಂಗೇರಿ, ಬನಶಂಕರಿ, ಬಸವನಗುಡಿ, ಜಯನಗರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸಕಲವಾರ-1, ನಂ. 94, ಖಾನೇಸುಮಾರಿ, ನಂ. 139/139, 
ಎಸ್‌.ಎಲ್‌.ವಿ. ಕೈಗಾರಿಕಾ ವಸಾಹತು, ಜಿಗಣಿ ಹೋಬಳಿ, 
ಆನೇಕಲ್‌ ತಾಲ್ಲೂಕು ಸಕಲವಾರ, ಬೆಂಗಳೂರು-560083. 









































೩೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 
9. ಬೆಂಗಳೂರು ನಗರ ಜೆ.ಪಿ. ನಗರ, ಕಲಾಸಿಪಾಳ್ಯ, ಬನ್ನಿಪೇಟೆ, ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಪದ್ಮನಾಭನಗರ, ಸಕಲವಾರ-॥ ನಂ. 94, ಖಾನೇಸುಮಾರಿ, ನಂ. 139/139, 
ಎಸ್‌.ಎಲ್‌.ವಿ. ಕೈಗಾರಿಕಾ ವಸಾಹತು, ಜಿಗಣಿ ಹೋಬಳಿ, 
ಆನೇಕಲ್‌ ತಾಲ್ಲೂಕು ಸಕಲವಾರ, ಬೆಂಗಳೂರು-560083. 
10. | ಬೆಂಗಳೂರು ನಗರ ಮಹದೇವಪುರ, ವಿವೇಕನಗರ, ವೈಟ್‌ಫೀಲ್ಡ್‌ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
0/0 ಮೈಸೂರ್‌ ಟೊಬ್ಯಾಕೋ ಕಂಪನಿ ಕಾಂಪೌಂಡ್‌, 
ಸೆಂಟ್ರಲ್‌ ವೇರ್‌ ಹೌಸ್‌ ಗೋಡೌನ್‌, |, 2 ಮತ್ತು 3, 
ಕಾಡುಗೋಡಿ, ವೈಟ್‌ಫೀಲ್ಡ್‌, ಬೆಂಗಳೂರು-560066. 
11. | ಬೆಂಗಳೂರು ನಗರ ಮಲ್ಲೇಶ್ವರ, ಆರ್‌.ಪಿ.ಸಿ. ಲೇಔಟ್‌, ರಾಜಾಜಿನಗರ, | ಕೆ.ಎಸ್‌.ಬಿ.ಸಿ.ಎಲ್‌. ಲಿಕ್ಕರ್‌ ಡಿಪೋ, 
ಶ್ರೀರಾಂಪುರ, ಸುಬ್ರಮಣ್ಯನಗರ, ವಿಜಯನಗರ ಪಿ.ಬಿ.ನಂ. 553, 0/0 ಕರ್ನಾಟಕ ಸೋಪ್ಸ್‌ ಅಂಡ್‌ 
ಡಿಟರ್ಜೆಂಟ್‌ ಲಿಮಿಟೆಡ್‌, ಸ್ಕಾಂಡಲ್‌ ಸಿಟಿ, ಯಶವಂತಪುರ, 
ಬೆಂಗಳೂರು-ಪುಣೆ ಹೆದ್ದಾರಿ, ಬೆಂಗಳೂರು-560055. 
12. | ಬೆಂಗಳೂರು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಗ್ರಾಮಾಂತರ ಜಿಲ್ಲೆ ಕೆ.ಎಸ್‌.ಡಬ್ಬ್ಯೂಸಿ. ಗೋಡೌನ್‌, ವಿಜಯಪುರ ರಸ್ತೆ 
ದೇವನಹಳ್ಳಿ-562110. 
13. | ಬೆಂಗಳೂರು ಗೋಕುಲ, ನೆಲಮಂಗಲ, ಮಾಗಡಿ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಗ್ರಾಮಾಂತರ ಜಿಲ್ಲೆ ನಂ. 20, ವಡೇರಹಳ್ಳಿ, ದಾಸನಪುರ ಹೋಬಳಿ, (ಹೊಸ 
ಎ.ಪಿ.ಎಂ.ಸಿ. ಯಾರ್ಡ್‌ಗೆ ಹೊಂದಿಕೊಂಡಂತೆ), 
ಬೆಂಗಳೂರು ಉತ್ತರ ತಾಲ್ಲೂಕು. 
14. | ಬಾಗಲಕೋಟೆ ಜಿಲ್ಲೆ ಬಾದಾಮಿ, ಬಾಗಲಕೋಟೆ, ಬೀಳಗಿ, ಹುನಗುಂದ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 


ಕೆ.ಎಸ್‌.ಡಬ್ಬ್ಯೂಸಿ. ಗೋಡೌನ್‌, ನಂ. 5, ಹೊಸ 





ಎ.ಪಿ.ಎಂ.ಸಿ. ಯಾರ್ಡ್‌, ನವನಗರ, 
ಬಾಗಲಕೋಟೆ-587101. 

15. | ಬಾಗಲಕೋಟೆ ಜಿಲ್ಲೆ ಜಮಖಂಡಿ, ಮುಧೋಳ, ಅಥಣಿ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಎ.ಪಿ.ಎಂ.ಸಿ. ಯಾರ್ಡ್‌ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, 


ಬ್ಲಾಕ್‌ ನಂ. 4, ಜಮಖಂಡಿ-587302, ಬಾಲಗಕೋಟೆ ಜಿಲ್ಲೆ. 




















16. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ವಲಯ-1, ಬಳ್ಳಾರಿ ವಲಯ-2, ಸಂಡೂರು | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸಿರಗುಪ್ಪ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 123 ಮತ್ತು 
4, ಬೆಂಗಳೂರು ರಸ್ತೆ ಬಳ್ಳಾರಿ-583101. 
17. | ಬಳ್ಳಾರಿ ಜಿಲ್ಲೆ ಹೆಚ್‌.ಬಿ.ಹಳ್ಳಿ, ಹೆಚ್‌. ಹಡಗಲಿ, ಹೊಸಪೇಟೆ | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ವಲಯ-1, ಹೊಸಪೇಟೆ ವಲಯ-2, ಕೂಡ್ಲಿಗಿ, ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ಬ್ರಾಕ್‌ ನಂ. 3 
-ಎಸ್‌.ಡಬ್ಲ್ಯೂಸಿ. A ್ಲಾ ಸ ಈ 
ಅನಂತಶಯನ ಗುಡಿ ಬೀದಿ ಬಳ್ಳಾರಿ, ಬೈಪಾಸ್‌ ರಸ್ತೆ 
ಹೊಸಪೇಟೆ-583201, ಬಳ್ಳಾರಿ ಜಿಲ್ಲೆ. 
18 ಬೆಳಗಾವಿ ಜಿಲ್ಲೆ ಬೈಲಹೊಂಗಲ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಖಾನಾಪುರ, ಬೆಳಗಾವಿ-1, ಸೆಂಟ್ರಲ್‌ ವೇರ್‌ಹೌಸ್‌ ಕಾರ್ಪೋರೇಷನ್‌ 
ಗೋಡೌನ್‌, ಎ.ಪಿ.ಎಂ.ಸಿ. ಮಾರ್ಕೆಟ್‌ ಯಾರ್ಡ್‌, 
ಬೆಳಗಾವಿ-570010. 
19. | ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ, ರಾಯಭಾಗ, ಹುಕ್ಕೇರಿ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಬೆಳಗಾವಿ-2, ಸೆಂಟ್ರಲ್‌ ವೇರ್‌ಹೌಸ್‌ ಕಾರ್ಪೋರೇಷನ್‌ 
ಗೋಡೌನ್‌, ಎ.ಪಿ.ಎಂ.ಸಿ. ಮಾರ್ಕೆಟ್‌ ಯಾರ್ಡ್‌, 
ಬೆಳಗಾವಿ-570010. 
20. | ಬೆಳಗಾವಿ ಜಿಲ್ಲೆ ಗೋಕಾಕ, ರಾಮದುರ್ಗ, ಸವದತ್ತಿ, ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕೆ.ಎಸ್‌.ಡಬ್ಲ್ಯೂ.ಸಿ. ಗೋಡೌನ್‌, ಎ.ಪಿ.ಎಂ.ಸಿ. ಯಾರ್ಡ್‌, 
ಬ್ಲಾಕ್‌ ನಂ. 1 2 ಮತ್ತು 3, ಪಿ.ಡಬ್ಲ್ಯೂಡಿ. ರಸ್ತೆ 
ಗೋಕಾಕ್‌, 591307, ಬೆಳಗಾವಿ ಜಿಲ್ಲೆ. 
21. | ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ, ವಿಜಯಪುರ, ಇಂಡಿ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 











ಮುದ್ದೇಬಿಹಾಳ, ಸಿಂಧಗಿ, 





ಪ್ಲಾಟ್‌ ನಂ. 35, 36, 37 ಮತ್ತು 38, ಕೆ.ಎ.ಐ.ಡಿ.ಬಿ. 
ಕೈಗಾರಿಕಾ ಪ್ರದೇಶ, ಅಲಿಯಾಬಾದ ಬ್ಲಾಕ್‌-, ವಿಜಯಪುರ 





















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭೬, ೨೦೧೫ ೩೬೬೭ 

22. | ಬೀದರ್‌ ಜಿಲ್ಲೆ ಔರಾದ, ಬಸವಕಲ್ಯಾಣ, ಭಾಲ್ಕಿ ಬೀದರ್‌, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಹುಮ್ನಾಬಾದ್‌ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 1ಎ, ಮೈಲೂರು, 

ಬೀದರ್‌-585403. 

23. | ಚಾಮರಾಜನಗರ ಜಿಲ್ಲೆ | ಚಾಮರಾಜನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ, ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಯಳಂದೂರು ೦0 ಶ್ರೀದೇವಿ ಟೆಕ್ಸ್‌ಟೈಲ್ಸ್‌ ಪ್ರೈ.ಲಿ. ಸರ್ವೆ ನಂ. 38/1 ಮತ್ತು 

39/2, ಸತ್ಯಮಂಗಲ ರಸ್ತೆ ಚಾಮರಾಜನಗರ-571313. 

24. | ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು, ಕಡೂರು, ಕೊಪ್ಪ ಮೂಡಿಗೆರೆ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ನರಸಿಂಹರಾಜಪುರ ೦/1 ಕೆ.ಎಸ್‌.ಡಬ್ಬ್ಯೂಸಿ. ಗೋಡೌನ್‌ ಎ.ಪಿ.ಎಂ.ಸಿ. 
ಯಾರ್ಡ್‌, ಬ್ಲಾಕ್‌ ನಂ. 1 ಜ್ಯೋತಿನಗರ ಪೋಸ್ಟ್‌, 
ಚಿಕ್ಕಮಗಳೂರು-577102. 

25. | ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಹೊಳಲ್ಕರೆ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಹೊಸದುರ್ಗ, ಮೊಳಕಾಲ್ಮೂರು ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ಎ.ಪಿ.ಎಂ.ಸಿ. ಯಾರ್ಡ್‌, 

ಗೋಡೌನ್‌ ನಂ. 1 ಓ 2, ರಾಷ್ಟೀಯ ಹೆದ್ದಾರಿ-4, 
ಪುಣೆ-ಬೆ೦ಂಗಳೂರು ರಾಷ್ಟೀಯ ಹೆದ್ದಾರಿ, 
ಚಿತ್ರದುರ್ಗ-577501. 

26. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, | ಕೆ.ಎಸ್‌.ಬಿ.ಸಿ.ಎಲ್‌. ಲಿಕ್ಕರ್‌ ಡಿಪೋ, ಸರ್ವೆ ನಂ. 383, 
ಶಿಡ್ಲಘಟ್ಟ ಬೆಂಗಳೂರು ರಸ್ತೆ ಕೆ.ಎಸ್‌.ಆರ್‌.ಟಿ.ಸಿ ಬಸ್‌ ನಿಲ್ದಾಣದ 

ಹತ್ತಿರ ಶಿಡ್ಲಘಟ್ಟ-562105, ಚಿಕ್ಕಬಳ್ಳಾಪುರ ಜಿಲ್ಲೆ 

27. | ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ, ಶ್ರೀನಿವಾಸಪುರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ಕೆ.ಎಸ್‌.ಡಬ್ಲ್ಯೂ.ಸಿ. ಗೋಡೌನ್‌ ಬ್ಲಾಕ್‌ ನಂ. 4 ಮತ್ತು 5, 
ಚಿಂತಾಮಣಿ-563125, ಚಿಕ್ಕಬಳ್ಳಾಪುರ ಜಿಲ್ಲೆ. 

28. | ದಾವಣಗೆರೆ ಜಿಲ್ಲೆ ಚನ್ನಗಿರಿ, ದಾವಣಗೆರೆ ವಲಯ-1 ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ದಾವಣಗೆರೆ ವಲಯ-2 ನಂ. 325/, ಶ್ರಮಜೀವಿ ಗೋದಾಮು, ಆವರಗೆರೆ ಗ್ರಾಮ, 

ದಾವಣಗೆರೆ. 

29. | ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ. ಹರಿಹರ, ಹೊನ್ನಾಳಿ, ರಾಣೆಬೆನ್ನೂರು ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ಸರ್ವೆ ನಂ. 70, ಮಹಾಜೇನ ಹಳ್ಳಿ ಶಿವಮೊಗ್ಗ ರಸ್ತೆ, 
ಹರಿಹರ-577601, ದಾವಣಗೆರೆ ಜಿಲ್ಲೆ. 

30. | ಧಾರವಾಡ ಜಿಲ್ಲೆ ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಕುಂದಗೋಳ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ನವಲಗುಂದ, ಸೂಪಾ (ಜೊಯಿಡಾ) ಸೆಂಟ್ರಲ್‌ ವೇರ್‌ಹೌಸಿಂಗ್‌, ಕಾರ್ಪೋರೇಷನ್‌, ಗೋಡೌನ್‌ 

ನಂ. 3 ಹಳೆ ಹೆಬ್ಬಾಳ ರಸ್ತೆ, ಶ್ರೀನಗರ ಅಡ್ಡ ರಸ್ತೆ 
ಹುಬಳಿ-580031. 
ಬಳ 

31. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಪೂರ್ವ ವಲಯ-2 ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, ಮಂಗಳೂರು-1, 

ಮಂಗಳೂರು ದಕಿಣ ವಲಯ-1 ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌ 0/0 ಕೆನರಾ ವರ್ಕ್‌ಷಾಪ್ಸ್‌ 
ತ ಸ್‌ ಡ್‌ 

OS ಲಿ. ಗೋಡೌನ್‌ ನಂ. 3, ವಿ.ಎಸ್‌. ಕುಡ್ವಾ ರಸ್ತೆ ಮರೋಳಿ, 
ಇ ಮಂಗಳೂರು-575005. 

32. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಪೂರ್ವ ವಲಯ-1 ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, ಮಂಗಳೂರು-11, 
ಮಂಗಳೂರು ಉತ್ತರ ವಲಯ-2 ಫ್ಲಾಟ್‌ ನಂ. 322, ಯೂನಿಟ್‌ ಎ ಮತ್ತು ಬಿ, ಬೈಕಂಪಾಡಿ 
ಮಂಗಳೂರು ಉತರ ವಲಯ-1 ಇಂಡಸ್ಪೀಯಲ್‌ ಏರಿಯಾ, ಸೂರತ್ಕಲ್‌ ಹೋಬಳಿ, 

ಷಾ ಮಂಗಳೂರು. 

33. | ದಕ್ಷಿಣ ಕನ್ನಡ ಜಿಲ್ಲೆ ಬ೦ಟ್ವಾಳ, ಬೆಳಂಗಡಿ, ಪುತ್ತೂರು, ಸುಳ್ಯ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ನಂ. 1-113 ಮತ್ತು 1-114, ಕೃಷಿ ಉತ್ಪನ್ನ ಸಹಕಾರ 
ಮಾರಾಟ ಸಂಘ ಆ(ಟಿ.ಎ.ಪಿ.ಸಿ.ಎಂ.ಎಸ್‌) ಯಾರ್ಡ್‌, 
ಕ್ಯಾಂಪ್ಕೋ ಚಾಕೋಲೆಟ್‌ ಫ್ಯಾಕ್ಟರಿ ಹತ್ತಿರ, ಕೇಮಾಜಿ ಗ್ರಾಮ, 
ಪುತ್ತೂರು-574201. 

34. | ಯಾದಗಿರಿ ಜಿಲ್ಲೆ ಶಹಾಪುರ, ಶೋರಾಪುರ, ಯಾದಗಿರಿ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 











ಸರ್ವೆ ನಂ. 64, ಕಟ್ಟಡ ಸಂಖ್ಯೆ : 5-67, ಬ೦ದಳ್ಳಿ, ಗ್ರಾಮ, 
ಯಾದಗಿರಿ ತಾಲ್ಲೂಕು ಮತ್ತು ಜಿಲ್ಲೆ 


















































೩೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 

35. | ಕಲಬುರಗಿ ಜಿಲ್ಲೆ ಅಪ್ಜಲಪುರ, ಆಳಂದ, ಕಲಬುರಗಿ ವಲಯ-, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ಕಲಬುರಗಿ ವಲಯ-2 ಜೇವರ್ಗಿ, ಫ್ಲಾಟ್‌ ನಂ. 94 ಮ್ತು 10, ಸರ್ವೆ ನಂ. 65, 
ನಂದೂರ್‌-ಕೇಸರಟಗಿ ಇಂಡಸ್ಟ್ರಿಯಲ್‌ ಏರಿಯಾ, 
ನಂದೂರ್‌, ತಾಲ್ಲೂಕು ಕಲಬುರಗಿ ಜಿಲ್ಲೆ. 

36. | ಕಲಬುರಗಿ ಜಿಲ್ಲೆ ಚಿ೦ಜೋಳಿ, ಚಿತ್ತಾಪುರ, ಸೇಡಂ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸೈಟ್‌ ನಂ. 205/4, ಕಟ್ಟಡ ಸಂಖ್ಯೆ 5-7-6, ಚಿನ್ನಚೋಲಿ 
ಅಡ್ಡ ರಸ್ತೆ ಸೇಡಂ ಪಟ್ಟಣ, ಸೇಡಂ ತಾಲ್ಲೂಕು, ಕಲಬುರಗಿ 
ಜಿಲ್ಲೆ. 

37. | ಗದಗ ಜಿಲ್ಲೆ ಗದಗ, ಮುಂಡರಗಿ, ನರಗುಂದ, ರೋಣ, ಶಿರಹಟ್ಟಿ. ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸೆಂಟಲ್‌ ವೇರ್‌ಹೌಸಿಂಗ್‌ ಕಾರ್ಪೋರೇಷನ್‌, ನಂ. 2ಎ, 
ಸಾಂಭಾಪುರ ರಸ್ತೆ, ಗದಗ-582101. 

38. | ಹಾಸನ ಜಿಲ್ಲೆ ಹಾಸನ ವಲಯ-1 , ಹಾಸನ ವಲಯ-2, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ಸಕಲೇಶಪುರ. ಬೇಲೂರು ಹಾಸನ-1, ಸರ್ವೆ ನಂ. 5417, 54/2 & 55, 
ದೊಡ್ಡಮಂಡಿಗಾನ ಹಳ್ಳಿ, ಬಿ.ಎಂ. ರಸ್ತೆ ಹಾಸನ-573201. 

39. | ಹಾಸನ ಜಿಲ್ಲೆ ಅರಕಲಗೂಡು, ಅರಸೀಕೆರೆ, ಚನ್ನರಾಯಪಟ್ಟಣ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ಹೊಳೆನರಸೀಪುರ, ಹಾಸನ-2, ಸರ್ವೆ ನಂ. 6॥ಪಿ, ಪ್ಲಾಟ್‌ ನಂ. 211/ಸಿ ಹ 
211/ಡಿ, ಮೈಸೂರು-ಹಾಸನ ರಸ್ತೆ, ಹಾಸನ ಇಂಡಸ್ಟ್ರಿಯಲ್‌ 
ಏರಿಯಾ, ಹಾಸನ 

40. | ಹಾವೇರಿ ಜಿಲ್ಲೆ ಬ್ಯಾಡಗಿ, ಹಾನಗಲ್‌, ಹಾವೇರಿ, ಹಿರೇಕೆರೂರು, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ಯು ಬ ಬು ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 3, 4 ಮತ್ತು 5, 
ಎ.ಪಿ.ಎಂ.ಸಿ. ಯಾರ್ಡ್‌, ಗುತ್ತಲ ರಸ್ತೆ ಹಾವೇರಿ-581110. 

41. | ಕೊಡಗು ಜಿಲ್ಲೆ ಸೋಮವಾರ ಪೇಟೆ, ಪಿರಿಯಾಪಟ್ಟಣ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

0/0 ಕೊಡಗು ಎಸ್ಟೇಟ್‌ ಮತ್ತು ಡೆವಲಪರ್ಸ್‌ ಲಿಮಿಟೆಡ್‌, 
ಬಿ.ಎಂ.ರಸ್ತೆ, ಕುಶಾಲನಗರ-571234. 

42. | ಕೊಡಗು ಜಿಲ್ಲೆ ಮಡಿಕೇರಿ, ವಿರಾಜಪೇಟೆ ಕೆ.ಎಸ್‌.ಬಿ.ಸಿ.ಎಲ್‌. ಲಿಕ್ಕರ್‌ ಡಿಪೋ, ಸೈಟ್‌ ನಂ. 54, 
ಬೆತೋಳಿ ಗ್ರಾಮ, ಮೀನಪೇಟ್‌ ರಸ್ತೆ ವಿರಾಜಪೇಟೆ-571218, 
ಕೊಡಗು ಜಿಲ್ಲೆ. 

43. | ಕೊಪ್ಪಳ ಜಿಲ್ಲೆ ಗಂಗಾವತಿ, ಕೊಪ್ಪಳ, ಕುಷ್ಟಗಿ, ಯಲಬುರ್ಗ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸೆಂಟ್ರಲ್‌ ವೇರ್‌ಹೌಸ್‌ ಕಾರ್ಪೋರೇಷನ್‌, 
ಎ.ಬಿ.ಸಿ.ಡಿ.ಎಫ್‌.ಜಿ ಬ್ಲಾಕ್ಸ್‌ ಜೈನ್‌ ಮಹಾವೀರ ಗೋಶಾಲಾ 
ಫೌಂಡೇಶನ್‌ ಕಾತರ್ಕಿ ರಸ್ತೆ ಕೊಪ್ಪಳ-583231. 

44. | ಕೋಲಾರ ಜಿಲ್ಲೆ ಬಂಗಾರಪೇಟೆ, ಕೆ.ಜಿ.ಎಫ್‌. ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕೆ.ಎಸ್‌.ಡಬ್ಬ್ಯೂಸಿ. ಗೋಡೌನ್‌, ಎ.ಪಿ.ಎಂ.ಸಿ.ಯಾರ್ಡ್‌, 
ಕೋಲಾರ ರಸ್ತೆ, ಬಂಗಾರಪೇಟೆ-563114 ಕೋಲಾರ ಜಿಲ್ಲೆ. 

45. | ಕೋಲಾರ ಜಿಲ್ಲೆ ಮಾಲೂರು, ಮುಳಬಾಗಿಲು, ಕೋಲಾರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಪ್ಲಾಟ್‌ ನಂ. 15ಎ. ಟಮಕ ಕೈಗಾರಿಕಾ ವಸಾಹತು, 
ರಾಷ್ಟ್ರೀಯ ಹೆದ್ದಾರಿ-75 ಬೈಪಾಸ್‌, ಕೋಲಾರ 

46. | ಮಂಡ್ಯ ಜಿಲ್ಲೆ ಕೆ.ಆರ್‌.ಪೇಟೆ, ಮದ್ದೂರು, ಮಳವಳ್ಳಿ, ಮಂಡ್ಯ | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 

ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 12,3 ಮತ್ತು 4, 
ಹೊನ್ನಪ್ಪ ಬಿಲ್ಲಿಂಗ್‌, ಇಂಡುವಾಳು ಗ್ರಾಮ, 
ಮೈಸೂರು-ಮಂಡ್ಯ ರಸ್ತೆ ಮಂಡ್ಯ-571401. 

47. | ಮೈಸೂರು ಜಿಲ್ಲೆ ಮೈಸೂರು ವಲಯ-| ಮೈಸೂರು ವಲಯ-2, ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 











೪" 





(ಮೈಸೂರು-ಬನ್ನಿಮಂಟಪ) ಟಿ.ಎ.ಪಿ.ಸಿ.ಎಂ.ಎಸ್‌. 
ಗೋಡೌನ್‌, ಸೈಟ್‌ ನಂ. 140, ಮಾರೇಗೌಡನಹಳ್ಳಿ ವಿಸ್ತರಣೆ, 
ಮೈಸೂರು ಬನ್ನಿಮಂಟಪ, 'ಎ' ಬಡಾವಣೆ, ಮಂಡಿ 
ಮೊಹಲ್ಲಾ, ಮೈಸೂರು-570015. 


















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೬೯ 
48. ಮೈಸೂರು ಜಿಲ್ಲೆ ಮೈಸೂರು ವಲಯ-3, ಮೈಸೂರು ವಲಯ-4, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ನಂಜನಗೂಡು, ಟಿ. ನರಸೀಪುರ (ಮೈಸೂರು-ಹೆಬ್ಬಾಳ) ಎಂ.ಎಸ್‌.ಐ.ಎಲ್‌. ವೇರ್‌ಹೌಸ್‌, ನಂ. 
306 ಎ, ಹೆಬ್ಬಾಳ ಕೈಗಾರಿಕಾ ಪ್ರದೇಶ, 
ಮೈಸೂರು-570016. 
49. | ಮೈಸೂರು ಜಿಲ್ಲೆ ಹೆಚ್‌.ಡಿ.ಕೋಟೆ, ಹುಣಸೂರು, ಕೆ.ಆರ್‌. ನಗರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ಎ.ಪಿ.ಎಂ.ಸಿ. ಯಾರ್ಡ್‌, 
ಹುಣಸೂರು-571105, ಮೈಸೂರು ಜಿಲ್ಲೆ. 
50. | ರಾಯಚೂರು ಜಿಲ್ಲೆ ದೇವದುರ್ಗ, ಮಾನ್ವಿ, ರಾಯಚೂರು ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 2 ಮತ್ತು 6, 
ಎಸ್‌.ಬಿ.ಎಂ. ಎದುರು, ಎ.ಪಿ.ಎಂ.ಸಿ. ಯಾರ್ಡ್‌, ರಾಜೇಂದ್ರ 
ಗಂಜ್‌, ರಾಯಚೂರು-584102. 
51. | ರಾಯಚೂರು ಜಿಲ್ಲೆ ಲಿಂಗಸುಗೂರು, ಸಿಂಧನೂರು ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. ಕೆ2, ಸಿಂಧನೂರು- 
ಕುಷ್ಟಗಿ ರಸ್ತೆ, ಸಿಂಧನೂರು-584128 ರಾಯಚೂರು ಜಿಲ್ಲೆ. 
52. | ರಾಮನಗರ ಜಿಲ್ಲೆ ಚನ್ನಪಟ್ಟಣ, ಕನಕಪುರ, ರಾಮನಗರ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸರ್ವೆ ನಂ. 94, ಖಾತಾ ನಂ. 175/172 
ಸಿ, ಅನ್ನಪೂರ್ಣೇಶ್ವರಿ, ಇಂಡಸ್ಟ್ರೀಯಲ್‌ ಏರಿಯಾ, 
ಅರ್ಚಕರ ಹಳ್ಳಿ, ಕಸಬ ಹೋಬಳಿ, ರಾಮನಗರ ತಾಲ್ಲೂಕು 
ಮತ್ತು ಜಿಲ್ಲೆ. 
53. | ಶಿವಮೊಗ್ಗ ಜಿಲ್ಲೆ ಹೊಸನಗರ, ಸಾಗರ, ಶಿಕಾರಿಪುರ, ಸೊರಬ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಸೈಟ್‌ ನಂ. 2 ಮತ್ತು 3, ಖಾತಾ ನಂ. 463-416-416, 
ವಾರ್ಡ್‌ ನಂ. 23, ಜನ್ನತ್‌ ನಗರ ಸಾಗರ, ಶಿವಮೊಗ್ಗ ಜಿಲ್ಲೆ. 
54. | ಶಿವಮೊಗ್ಗ ಜಿಲ್ಲೆ ಭದ್ರಾವತಿ, ಶಿವಮೊಗ್ಗ ವಲಯ-1।, ಶಿವಮೊಗ್ಗ | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ವಲಯ-2, ತೀರ್ಥಹಳ್ಳಿ, ತರೀಕೆರೆ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 4, ಎ.ಪಿ.ಎಂ.ಸಿ. 
ಯಾರ್ಡ್‌, ಸಾಗರ ರಸ್ತೆ, ಶಿವಮೊಗ್ಗ-577201 
55. | ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಪಾವಗಡ, ಶಿರಾ ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕೆ.ಎಸ್‌.ಡಬ್ಬ್ಯೂಸಿ. ಗೋಡೌನ್‌, ರಾಷ್ಟ್ರೀಯ ಹೆದ್ದಾರಿ-4, 
ಮಧುಗಿರಿ ರಸ್ತೆ ಆರ್‌.ವಿ. ಟಾಕೀಸ್‌ ಹತಿರ 
ಕೆ.ಎಸ್‌.ಆರ್‌.ಟಿ.ಸಿ.. ಡಿಪೋ ಎದುರು, ಸಿರಾ-572137, 
ತುಮಕೂರು ಜಿಲ್ಲೆ. 
56. | ತುಮಕೂರು ಜಿಲ್ಲೆ ಗುಬ್ಬಿ, ಕೊರಟಗೆರೆ, ಕುಣಿಗಲ್‌, ತಿಪಟೂರು, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ತುಮಕೂರು, ತುರುವೇಕೆರೆ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ಶಿರಾ ರಸ್ತೆ 
ಜಿಲ್ಲಾಧಿಕಾರಿಯವರ ನಿವಾಸದ ಪಕ್ಕ, ತುಮಕೂರು-572106. 
57. | ಉಡುಪಿ ಜಿಲ್ಲೆ ಕುಂದಾಪುರ, ಉಡುಪಿ ವಲಯ-2, (ಭಾಗಾಂಶ) | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಬ್ರಹ್ಮಾವರ ಮತ್ತು ಕೋಟ ಹೋಬಳಿಗಳ ಮದ್ಯದ | ಕಟ್ಟಡ ನಂ. 1/26, (ಸರ್ವೆ ನಂ. 354/2), ೦೦ ಕಾವೇರಿ 
ಅ೦ಗಡಿಗಳನ್ನು ಒಳಗೊಂಡಂತೆ ಕೊಕೊನಟ್‌ ಇಂಡಸೀಸ್‌, ಕೋನಿ ಕ್ರಾಸ್‌ ರೋಡ್‌, 
ಕೋಟೇಶ್ವರ-576222. ಕುಂದಾಪುರ ತಾಲ್ಲೂಕು, 
ಉಡುಪಿ ಜಿಲ್ಲೆ. 
58. | ಉಡುಪಿ ಜಿಲ್ಲೆ ಕಾರ್ಕಳ, ಉಡುಪಿ ವಲಯ-1, ಉಡುಪಿ ವಲಯ-2 | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
(ಬ್ರಹ್ಮಾವರ ಮತ್ತು ಕೋಟ ಹೋಬಳಿಗಳ ಮದ್ಯದ | ಪ್ಲಾಟ್‌ ನಂ. 16, ೦/೦ ಬೇಕ್‌ಸನ್‌ ಬಿಸ್ಕೆಟ್‌ ಕಂಪನಿ, ಶಿವಳ್ಳಿ 
ಅಂಗಡಿಗಳನ್ನು ಹೊರತುಪಡಿಸಿ) ಕೈಗಾರಿಕಾ ವಸಾಹತು, ಉಡುಪಿ (ಮಣಿಪಾಲ್‌)-576104, 
ಉಡುಪಿ ಜಿಲ್ಲೆ. 
59. | ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ, ಮುಂಡಗೋಡ, ಸಿದ್ಧಾಪುರ, ಶಿರಸಿ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಯಲ್ಲಾಪುರ ಕೆ.ಎಸ್‌.ಡಬ್ಲ್ಯೂಸಿ. ಗೋಡೌನ್‌, ನಂ. 1 ಮತ್ತು 2, 
ಎ.ಪಿ.ಎಂ.ಸಿ. ಯಾರ್ಡ್‌, ಶಿರಸಿ-581402, 
ಉತ್ತರ ಕನ್ನಡ ಜಿಲ್ಲೆ. 

















೩೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 























60. | ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ, ಭಟ್ಕಳ, ಹೊನ್ನಾವರ, ಕಾರವಾರ, | ಕೆ.ಎಸ್‌.ಬಿ.ಸಿ.ಎಲ್‌. ಮದ್ಯ ಮಳಿಗೆ, 
ಕುಮಟಾ ಸರ್ವೆ ನಂ. 45/ ಮತ್ತು 46/1, ಹೊನ್ನಾವರ ರೈಲ್ವೆ ಸ್ಟೇಷನ್‌ 
ರಸ್ತೆ, ಅಂಚೆ : ಕರ್ಕಿ ಗ್ರಾಮ, ಹೊನ್ನಾವರ-581334, ಉತ್ತರ 
ಕನ್ನಡ ಜಿಲ್ಲೆ. 
P.R. 724 ಎಸ್‌.ಆರ್‌. ಉಮಾಶಂಕರ್‌, ಭಾ.ಆ.ಸೇ. 
50-250 ಅಬಕಾರಿ ಆಯುಕ್ತರು, 


ಕರ್ನಾಟಕ ರಾಜ್ಯ, ಬೆಂಗಳೂರು 


ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ : 91/ಸಿಸಿ/ಬ.ಸಂ.ಹೊ.ಠಾ/14, ದಿನಾಂಕ : 14-12-2014. 
ಬನಶಂಕರಿ ಸಂಚಾರ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಬನಶಂಕರಿ 3ನೇ ಹಂತ, ಕತ್ರಿಗುಪ್ಪೆ ಸರಹದ್ದಿನಲ್ಲಿರುವ ವಾಟರ್‌ ಟ್ಯಾಂಕ್‌ ಜಂಕ್ಷನ್‌ನಲ್ಲಿ 
ಪ್ರತಿದಿನ ವಾಹನಗಳ ಒತ್ತಡ ಜಾಸ್ತಿ ಇದ್ದು ಮಾರಮ್ಮ ದೇವಸ್ಥಾನದ ರಸ್ತೆಯು ಅತ್ಯಂತ ಕಿರಿದಾಗಿದ್ದು, ಸದರಿ ರಸ್ತೆಯಲ್ಲಿ ದ್ವಿಮುಖ ಸಂಚಾರವಿರುವುದರಿಂದ 
ಆಗಾಗ್ಗೆ ಸಂಚಾರ ಅಸ್ತವ್ಯಸ್ತವಾಗುತ್ತಿದ್ದು ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುತ್ತದೆ. 
ಸದರಿ ರಸ್ತೆಯು ಸುಮಾರು 20 ಅಡಿ ಅಗಲವಿದ್ದು ರಸ್ತೆಯ ಎರಡೂ ಕಡೆಗಳಿಂದಲೂ ನಾನಾ ತರಹದ ವಾಹನಗಳು ಸಂಚರಿಸುತ್ತವೆ ಹಾಗೂ 


ಸಾರ್ವಜನಿಕರಿಗೆ ಓಡಾಡಲು ಬಹಳ ಕಷ್ಟವಾಗಿರುವುದರಿಂದ ಈ ರಸ್ತೆಯನ್ನು ಏಕಮುಖ ರಸ್ತೆಯನ್ನಾಗಿ ಪರಿವರ್ತಿಸಿ ಸಾರ್ವಜನಿಕರ ಉಪಯೋಗಕ್ಕೆ 
ಅನುಕೂಲ ಕಲ್ಪಿಸಲು ಆದೇಶಿಸಿರುತ್ತೇನೆ. 


ಆದುದರಿಂದ ಕಲಂ 115 ಮೊಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3, ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಸ್‌ 1960ರ ಪ್ರಕಾರ ಬೆಂಗಳೂರು 
ನಗರದ ಪೊಲೀಸ್‌ ಕಮಿಷನರ್‌ ಶ್ರೀ ಎಂ.ಎನ್‌. ರೆಡ್ಡಿ, ಆದ ನಾನು ಈ ಕೆಳಕಂಡ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 


1, ಕತ್ತರಿಗುಪ್ಪೆ ಮುಖ್ಯ ರಸ್ತೆ ವಾಟರ್‌ ಟ್ಯಾಂಕ್‌ ಜಂಕ್ಷನ್‌ನಿಂದ ಮಾರಮ್ಮ ದೇವಸ್ಥಾನದ ರಸ್ತೆ ಜಂಕ್ಷನ್‌ವರೆಗೆ ಎಲ್ಲಾ ರೀತಿಯ ವಾಹನಗಳ 
ಸಂಚಾರವನ್ನು ನಿರ್ಬಂಧಿಸಿ ಆದೇಶಿಸಿರುತ್ತೇನೆ. 


2. ಚನ್ನಮ್ಮನಕೆರೆ ಅಚ್ಚುಕಟ್ಟು ಬಡಾವಣೆಯ ಕಡೆಯಿಂದ ಮಾರಮ್ಮ ದೇವಸ್ಥಾನದ ರಸ್ತೆ ಮುಖಾಂತರ ವಾಟರ್‌ ಟ್ಯಾಂಕ್‌ ಜಂಕ್ಷನ್‌ಗೆ ಬರುವ 
ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಆದೇಶಿಸಿರುತ್ತೇನೆ. 


ಅಂತೆಯೆ 1988ನೇ ಮೋಟಾರು ವಾಹನ ಕಾಯ್ದೆ, ಕಲಂ 116 ಹಾಗೂ 1960ನೇ ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಸ್‌-4 ರಲ್ಲಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಅಗತ್ಯವಾದ ಸೂಚನಾ ಫಲಕಗಳನ್ನು ಅಗತ್ಯ ಸ್ಥಳಗಳಲ್ಲಿ ಹಾಕಿಸಲು ಸ್ಥಳೀಯ 
ಪೊಲೀಸ್‌ನವರಿಗೆ ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ : 14-12-2014ರಂದು ನನ್ನ ಸಹಿ ಹಾಗೂ ಮುದೆಯೊಂದಿಗೆ ಹೊರಡಿಸಿರುತ್ತೇನೆ. 
೧.೧. 725 ಎಂ.ಎನ್‌. ರೆಡ್ಡಿ, ಐ.ಪಿ.ಎಸ್‌. 
ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ. 
IN THE COURT OF METROPOLITAN MAGISTRATE, TRAFFIC COURT-Il, BENGALURU. 
C.C. No. 371/2005 


Complainant: State by J nagar Police Station 


V/s 
Accused : Ashwath 
ORDER 
Tata Indica car No. KA 03 TC 182 in PF No. 29/05. 
i) The 1.0. of concerned jurisdictional police is directed to take photos of the said vehicle. 


ii) The 1.0. is further directed to conduct detailed panchanama and take necessary steps to publish in Karnataka Gazette. 


iii) The 1.0. shall take all necessary action to seek actual value of the vehicles to be auctioned from the RTO. 


iv) The 1.0. shall auction the said vehicles and shall deposit the said amount to the State of Exchequer. 
Vv) The 1.0. shall produce the photographs, panchanama, the receipt of payment made to the state and the details of the 
auction purchasers to the court without fail. 
P.R. 726 Rajendra Kumar. K.M. 


M.M.T.C-ll, Bengaluru. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೭೧ 


IN THE COURT OF 62 Adnl. CITY CIVIL AND SESSION JUDGE'S COURT, ೦೦೮೧-63, BENGALURU CITY. 
CR NO. 110/2012 
SC NO. 1003/12 





Complaint : JJ Nagar PS 
V/s 
Accused : Ravikumar L 
ORDER 


As per the order passed in Cr No. 110/2012, in SC No. 1003/2012 on the file of this court you are here by directed to take out 
paper publication regarding the vehicle and sale the same if no person appears to clime it with in 30 days from such publication and 
remitt the sale proceeds to the Government and intimation to this court. 


1. PF No. 34/12-LML Vespa Scooter KA-03, V-8122 


Bengaluru, 

Dated : 16" June, 2015 Asst. Registrar, City Civil Court, 
B luru. 

P.R. 727 ಕ 


IN THE COURT OF METROPOLITAN MAGISTRATE, TRAFFIC COURT-ll, BENGALURU. 
C.C. No. 1257/2012 
Complainant: State by J nagar Police Station 
V/s 
Accused : Syed Salman 
ORDER 


The seized vehicle in PF No. 90/11, the vehicles namely i) Honda Active No. KA 02 E 3226 and Honda Activa No. KA 05 EJ 
5953. 


i) The 1.0. of concerned jurisdictional police is directed to take photos of the said vehicle. 

1) The 1.0. is further directed to conduct detailed panchanama and take necessary steps to publish in Karnataka Gazette. 
iii The 1.0. shall take all necessary action to seek actual value of the vehicle to be auctioned from the RTO. 

iv) The 1.0. shall auction the said rectified vehicle and shall deposit the said amount to the State of Exchequer. 


Vv) The 1.0. shall produce the photographs, panchanama, the receipt of payment made to the state and the details of the 
auction purchasers to the court without fail. 


P.R. 728 Rajendra Kumar. K.M. 
M.M.T.C-ll, Bengaluru. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ವಿಷಯ : ಸಮಾಪನೆಯಲ್ಲಿರುವ ಕುಂಬಾರರ ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿ, ಕಸವನಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(3) ರನ್ವಯ ಪುನಃಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ ; ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌-75/2010-11, 
ದಿನಾಂಕ : 30-08-2014. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂ. ಸನಿ : 
ಸಮಾಪನೆ/ಸಿಆರ್‌/2014-15, ದಿನಾಂಕ : 29-04-2015. 


ತ್ತ 


4 


ಸಾವನೆ : 


ಕುಂಬಾರರ ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿ, ಕಸವನಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಈ ಸಹಕಾರ ಸಂಘವನ್ನು ಉಲ್ಲೇಖ (1)ರ 
ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾ ಇವರನ್ನು ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. 
ನಂತರ ಸದರಿ ಸಂಘದ ಸದಸ್ಯರು ಸಂಘವನ್ನು ಪುನಃಶ್ಚೇತನಗೊಳಿಸಲು ಕೋರಿಕೊಂಡಿರುತ್ತಾರೆಂದು ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು 
ಇವರು ತಿಳಿಸಿರುತ್ತಾರೆ. ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು 
ಸೀಮೆ ಕಾರ್ಯವ್ಯಾಪ್ತಿಯದಾಗಿದ್ದು. ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು. 
ಸದಸ್ಯರು ಕುಂಬಾರಿಕೆಯಂತಹ ಕುಶಲ ಕೈಗಾರಿಕೆಗಳ ಗುಡಿ ಕೈಗಾರಿಕೆಯಿಂದ ಜೀವನ ನಡೆಸುತ್ತಿದ್ದು, ಸದಸ್ಯರ ಅಭಿವೃದ್ಧಿಗಾಗಿ ಸಂಘವನ್ನು 
ಪುನಃಶ್ಚೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 


೩೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





ಪ್ರಯುಕ್ತ ಸಂಘವನ್ನು ಪುನಶ್ಚೇತನಗೊಳಿಸಲು ಹಾಗೂ 3 ವರ್ಷಗಳ ಕ್ರಿಯಾ ಯೋಜನೆ ತಯಾರಿಸಿ, ಕ್ರಿಯಾ ಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ 
ಉಲ್ಲೇಖ (2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 
ನಂ. ಡಿಆರ್‌ಡಿ/ಸಮಾಪನೆ/ಪುನಃಶ್ಚೇತನ/ಸಿಆರ್‌-75/2015-16, ದಿನಾಂಕ : 30-06-2015. 
ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(3)ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಒ/39/ಸಿಎಲ್‌ಎ೦/2010, ಬೆಂಗಳೂರು, ದಿನಾಂಕ : 17-02-2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ 
ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ಕುಂಬಾರರ ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿ. ಕಸವನಹಳ್ಳಿ, 
ಚಿತ್ರದುರ್ಗ ತಾಲ್ಲೂಕು ಇದನ್ನು ಉಲ್ಲೇಖ (1ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ ದಿನದಿಂದ ಸಂಘವನ್ನು 


ಪುನಃಶ್ವೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು : 
1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ 
ಮತ್ತು ಸಂಘದ ಉಪ ನಿಯಮಗಳನ್ವಂಯ ನಡೆಸಿಕೊಂಡು ಹೋಗತಕ್ಕದ್ದು. 
2. ಸಂಘವು ಸಲ್ಲಿಸಿರುವ 3 ವರ್ಷಗಳ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 
ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 


ದು 


ಟು 
2 


೦ಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕಮವಿಡುವುದು. 


4. ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ದಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ : 30-06-2015ರಂದು ಹೊರಡಿಸಿರುತ್ತೇನೆ. 


P.R.-729 ಸಹಕಾರ ಸಂಘಗಳ ಉಪ ನಿಬಂಧಕರು 
$c-10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 101 ಆಖಇ 2015, ಬೆಂಗಳೂರು, ದಿನಾಂಕ : 10-07-2015. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಆಇ 174 ಆಖಇ 2014, ದಿನಾಂಕ : 24-06-2014ರ ಖಜಾನೆ ಇಲಾಖೆಯ 
ದಿನಾಂಕ : 01-01-2013 ರಲ್ಲಿದ್ದಂತೆ ಜಿಲ್ಲಾ ಖಜಾನಾಧಿಕಾರಿಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿಯಲ್ಲಿ ಶ್ರೀಮತಿ ಪಿ. ನಂದಿನಿಯವರ ಜ್ಯೇಷ್ಠತೆಯನ್ನು ಕ್ರಮ ಸಂಖ್ಯೆ 


5 ರಲ್ಲಿನ ಶ್ರೀ ಕೆ. ನಾಗರಾಜ್‌ ಹಾಗೂ ಕ್ರಮ ಸಂಖ್ಯೆ : 5ಎ ರಲ್ಲಿನ ಶ್ರೀ ಡಿ.ಆರ್‌. ಪಡಿಯಪ್ಪ ಇವರ ನಡುವಿನ ಕ್ರಮ ಸಂಖ್ಯೆ : 5ಎ ಎಂದು ಹಾಗೂ 
ಶ್ರೀ ಡಿ.ಆರ್‌. ಪಡಿಯಪ್ಪ ಇವರ ಕ್ರಮಸಂಖ್ಯೆ : 5ಬಿ ಎಂದು ಈ ಕೆಳಗಿನಂತೆ ನಿಗದಿಪಡಿಸಿದೆ. 









































ಪ್ರಸ್ತುತ ವೃಂದಕ್ಕೆ 
ಸಿಬಂದಿಯ ಹೆಸರು ಸೇವೆಗೆ ಸೇರಿದ | ನೇಮಕವಾದ/ಬಡ್ಡಿ ಅರ್ಹತಾ 
ಕ್ರ ಸಂ. ಶಿ ನೇಮಕಾತಿ ಜನ್ನ ದಿನಾಂಕ ನ ಷರಾ 
ಶ್ರೀ/ಶ್ರೀಮತಿ ಈ ದಿನಾಂಕ ಹೊಂದಿದ ದಿನಾಂಕ 
ದಿನಾಂಕ 
1 2 3 4 5 6 7 8 
8ನೇ ಬ್ಲಾಕ್‌ ದಿನಾಂಕ : 19-7-2002 ರಿಂದ 15-5-2006 
5. ಕೆ. ನಾಗರಾಜ್‌ ಪಿ.ಆರ್‌. 6-8-1953 7-5-1977 23-7-2005 23-7-2005 
5೩ ಪಿ. ನಂದಿನಿ ಪಿ.ಆರ್‌. 19-1-1966 1-4-1997 24-3-1997 1-8-2005 
































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೭೩ 








50 ಡಿ.ಆರ್‌. ಪಡಿಯಪ್ಪ ಹಿ.ಆರ್‌. 1-6-1960 4-4-1997 24-8-2006 1-8-2005 ಶ್ರೀ ಕೆ.ಆರ್‌. 
ನಾರಾಯಣ ರೆಡ್ಡಿ 
ಇವರ ದಿನಾಂಕ : 
31-7-2005 
ರಂದು (ಪಿ.ಆರ್‌. 
ಕೋಟಾದಡಿಯಲ್ಲಿ) 
ನಿವೃತ್ತಿಯಿಂದ 
ಉದ್ಭವಿಸಿದ 
ಹುದ್ದೆಗೆ. 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಲಕ್ಷ್ಮಣ 
P.R. 731 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ). 


COMMERCIAL TAXES DEPARTMENT 
OFFICE OF THE COMMISSIONER OF COMMERCIAL TAXES, 
(KARNATAKA), BANGALORE - CLARIFICATION UNDER SECTION 12 (7) 
OF THE KARNATAKA TAX ON ENTRY OF GOODS ACT, 1979 
Present: RITVIK PANDEY, IAS, 
Commissioner of Commercial Taxes. (Karnataka) Bengaluru. 
Sub: KTEG Act, 1979 - clarification on liability of entry tax on certain products - reg. 
Ref: Application dated: 04-06-2015 of M/s Magal Healthcare Pvt. Ltd., No. 34, 601! Road, NGEF 
Layout, RMV 2nd Stage, Nagashettihalli, Bengaluru - 560 094, TIN: 29140882441. 
In the application cited above, M/s. Magal Healthcare Pvt. Lid., No. 34, 6011 Road, NGEF Layout, RMV 2nd Stage, 


Nagashetti halli, Bengaluru - 560094, TIN: 29140882441 has sought clarification regarding liability of entry tax on "Medical Accessories, 
Accessories for Ventilator, MAD Nasal Device without 3ml Syringe and Medical Equipment". 

2. Section 12(7) of the Karnataka Tax on Entry of Goods Act, 1979 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 


scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 


3; Hence, the following clarification is issued. 
CLARIFICATION NO. KTEG/CLR/CR-04/2015-16, DATED 14-07-2015 


It is clarified that "Medical Accessories, Accessories for Ventilator, MAD Nasal Device without 3 ml Syringe and Medical 
Equipment" are not liable to entry tax as they are not notified commodities. 
P.R. 739 RITVIK PANDEY 
5೦-25 Commissioner of Commercial Taxes, 
(Karnataka) Bengaluru. 


COMMERCIAL TAXES DEPARTMENT 
OFFICE OF THE COMMISSIONER OF COMMERCIAL TAXES, (KARNATAKA), BENGALURU. 
Present: RITVIK PANDEY, IAS, 
Commissioner of Commercial Taxes. 
Karnataka) Bengaluru. 


Sub: Karnataka Tax on Professions, Trades, Callings and Employments Act, 1976 - Request for 
clarification U/s 14-A(2) on applicability of Profession Tax for Additional Place of 
Business-reg. 


Ref: Application dated 17.10.2014 of M/s Fresh and Honest Cafe Ltd. Bengaluru 
(TIN - 29900335913). 





೩೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





PREAMBLE : 


The applicant namely M/s Fresh and Honest Cafe limited, Bangalore,( TIN 29900335913) having office at RMV 2nd stage, is 
providing Coffee and Tea vending solution through fully automatic vending machines (AVM) by installing AVMs at the customer's 
premises through an agreement. Vending business operations are of the following categories. 


i) Direct Operations (Cash Sales): The Company installs AMVs in their own prefabricated Kiosks/Counters and sell 
Coffee/ Tea and other beverages to customers. The revenue of daily sales is being monitored through 
Microprocessor Controlled digital meter reading available in the AVMs. 


11) Direct Operations (Credit sales): The applicant installs AVMs at the client's place and dispense Coffee/Tea and 
other beverages as per agreed terms with the client. The consumption will be monitored through Microprocessor 
Controlled digital meter reading available in the AVMs. The applicant will raise the bill once in a month and client 
will make payment accordingly (Credit sales). 


To facilitate the beverage services, required Stocks like Coffee beans, Tea bags, Cups, stirrer, Milk and Sugar etc., are 
maintained in the AVMs and these goods are transported using E- Sugam. 


2. The applicant has sought a clarification as to whether each of those places where AVMs are installed in his own kiosks or 
clients’ premise are to be treated as branches and profession tax is to be paid on each of his branches. 


3. The matter is examined. 


a) Under Section 3 of Karnataka Tax on Profession Tax every ‘Person’, who exercises any Profession are calling or in 
engaged in any trade shall be liable to pay profession tax at the rate mentioned in the corresponding Entry in Third Colum of 
the Schedule. 


0) As per Section 2( h), 'Person' means any person who is engaged in any Profession, trade, calling or employment in the 
State of Karnataka and includes a Hindu undivided family. Firm, Company, Corporation or other Corporate body, any 
society, club or association. 


c) As per explanation to Section 2(h), every branch of a firm, company, corporation, or other Corporate body, any society, club 
or association shall be deemed to be a ‘person’. Thus every branch of a person is also liable to pay profession tax in 
addition to the principal place of business. 

d) The Division Bench of the Hon'ble High Court of Karnataka in the case of M/s Suresh Enterprises, Bangalore, in CRP No. 
518/2012 (date of order: 10-07-2014) has held that a godown where goods are stocked and the business is carried on at 
principal place then godown cannot be treated as a branch. But, in the instant case the applicant-Company is carrying on 
the business of supply of Coffee/Tea and other hot beverages through its AVMs installed in his own Kiosks and also in 
clients’ place, for which necessary inputs for preparation of beverages are provided by the Company and consideration is 
received either by way of cash or through deferred payment from the clients. Thus, the place where AVMs are installed from 
where sale of beverages is done, has the characteristics of a business place. 


4. In the light of the above discussions, it is to be held that each of the places where AVMs are installed in his own Kiosks or 
clients premises are to be treated as branches. Hence, the following clarification. 
CLARIFICATION NO. PT/CR.10/2014-15 DATED: 01.07.2015 
It is clarified that each of the places where AVMs are installed are to be treated as branches and accordingly each of his 
branches attract Profession Tax as applicable to the principal place of business. Incidentally, the applicant being a Company registered 


under the Companies Act 1956 and engaged in the business of manufacture and sale of Coffee/Tea etc., is liable to pay Profession Tax 
of Rs. 2500/- per annum on each of the branches in addition to principal place of business vide SI. No. 25 of Schedule to the Act. 


P.R. 740 RITVIK PANDEY 
5೦-25 Commissioner of Commercial Taxes, 
(Karnataka) Bengaluru. 


Commercial Taxes Department 
OFFICE OF THE COMMISSIONER OF COMMERCIAL TAXES, (KARNATAKA), BENGALURU- 
CLARIFICATION UNDER SECTION 59(4) OF THE KARNATAKA VALUE ADDED TAX ACT, 2003. 
Present: SRI. RITVIK PANDEY, IAS, 
Commissioner of Commercial Taxes. (K) 
Sub: KVAT Act, 2003 - Clarification under Section 59(4) on interior works contract - reg. 
Ref: Application dated: 28-05-2015 of M/s. Kritika Enterprises, Bengaluru. (TIN. 29151101316) 


In the application cited above of M/s. Kritika Enterprises, No. 17, M.S.H. Layout, 2nd Stage, 2nd Main road, Ananadnagar, 
Bengaluru-560024 has sought clarification regarding the rate of tax applicable on Interior works contract under Section 4(1)(e) and 
under Section 15 of the Karnataka Value Added Tax Act, 2003. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue. It is examined and found that the clarification requested by the petitioner is within the scope 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೭೫ 





of the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 


3. Hence, the following clarification is issued. 
CLARIFICATION NO. CLR.CR.156/2014-15, DATED: 14-07-2015 
It is clarified that 


(a) Interior works contract is liable to composition tax @ 4% as per Notification No. FD 116 CSL 2006 (13), Bengaluru, 
dated 31-03-2006 on the total consideration for the works contract executed by the contractor if he has opted for 
composition payment of tax. 


(b) If the contractor has not opted for composition tax payment scheme, he is liable to pay tax @ 14.5% on interior works 
contract as per SL No. 23 of Sixth Schedule Karnataka Value Added Tax Act, 2003 on the taxable turnover arrived as per 
Rule 3(2) of the Karnataka Value Added Tax Rules, 2005 with benefit of availing input tax credit. 


P.R. 741 RITVIK PANDEY 
5೦-25 Commissioner of Commercial Taxes, 
(Karnataka) Bengaluru. 


Commercial Taxes Department 
OFFICE OF THE COMMISSIONER OF COMMERCIAL TAXES, (KARNATAKA), 
BANGALORE - CLARIFICATION UNDER SECTION 12 (7) OF THE KARNATAKA TAX ON 
ENTRY OF GOODS ACT, 1979 
Present: SRI. RITVIK PANDEY, IAS, 


Commissioner of Commercial Taxes. (K) 


Sub: KTEG Act, 1979 - Clarification under Section 12(7) regarding the rate of entry tax on 
"Hydraulic Hand Pallet Truck" - reg 
Ref: Letter No. IE/LTR/14-15/014, dated 24-11-2014 M/s. Innovative Engineers, No. 111/42, 


2nd Main, Rajajinagar Industrial Town, Rajajinagar, Bengaluru-560044 TIN 29970050258. 


In the application cited above, M/s. Innovative Engineers, No. 111/42, 2nd Main, Rajajinagar Industrial Town, Rajajinagar, 
Bengaluru-560044 TIN 29970050258 has sought clarification regarding liability of entry tax on "Hydraulic Hand Pallet Truck". 


2. Section 12(7) of the Karnataka Tax on Entry of Goods Act, 1979 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 


Ky Hence, the following clarification is issued. 
CLARIFICATION NO. KTEG/CLR/CR-16/2014-15, DATED 14-07-2015 


It is clarified that "Hydraulic Hand Pallet Truck" is liable to entry tax @ 2% as machinery of all kinds as per Sl. No. 7 of the 
Table in Notification No. FD 11 CET 2002, dated 30-03-2012. 


P.R. 742 RITVIK PANDEY 
5೦-25 Commissioner of Commercial Taxes, 
(Karnataka) Bengaluru. 


COMMERCIAL TAXES DEPARTMENT 
OFFICE OF THE COMMISSIONER OF COMMERCIAL TAXES, (KARNATAKA), BENGALURU- 
CLARIFICATION UNDER SECTION 59(4) OF THE KARNATAKA VALUE ADDED TAX ACT, 2003. 
Present: SRI. RITVIK PANDEY, IAS, 
Commissioner of Commercial Taxes. (K) 
Sub: KVAT Act, 2003- Clarification on VAT rate of Commodity: BRAIDED CORD - Reg. 
Ref: Application dated 27-04-2015 of Supreme Textiles, Bengaluru (TIN - 29940473340). 


In the application cited above of M/s. Supreme Textiles, No. 88/4, Kupendra Reddy Industrial Layout, Singasandra, Hosur 
Road, Bengaluru - 560 068, TIN - 29940473340 has sought clarification regarding the rate of tax applicable on "braided cord". 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue. It is examined and found that the clarification requested by the petitioner is within the scope 
of the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 


3. Hence, the following clarification is issued. 


೩೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





CLARIFICATION NO. CLR.CR.17/2015-16, DATED: 14-07-2015 


It is clarified that "braided cord" is liable to VAT @ 14.5% as unscheduled goods under Section 4(1){b){iii) of the Karnataka 
Value Added Tax Act, 2003. 


P.R. 743 RITVIK PANDEY 
5೦-25 Commissioner of Commercial Taxes, 
(Karnataka) Bengaluru. 


OFFICE OFTHE CITY CIVIL COURT, BENGALURU 
NOTIFICATION 
No. ADM-l (E)2316 /2015, Bengaluru, Dated : July 21,2015. 


Sri K. Nagaraju, Asst. Registrar, City Civil Court, Bengaluru is granted 7 days of earned leave for the period from 4.4.2015 to 
10.4.2015 with permission to avail general holidays on 11.4.2015 & 12.4.2015, on personal ground. 


Sri H. ಆ. Honnagangadharaiah, Asst. Registrar, City Civil Court, Bengaluru is placed in additional charge of Sri K. Nagaraju, 
Asst. Registrar, City Civil Court, Bengaluru, during the above leave period. 


Sri K. Nagaraju, Asst. Registrar, City Civil Court, Bengaluru would have continued in the same post, but for proceedings on 
leave. 


P.R. 744 BY ORDER OF THE PRL. CITY CIVIL & SESSIONS JUDGE, BENGALURU 
Registrar 0 
City Civil Court, Bengaluru. 


OFFICE OFTHE CITY CIVIL COURT, BENGALURU 
NOTIFICATION 
No. ADM-l (E)2314 /2015, Bengaluru, Dated : July 21,2015. 


Smt. T. Manjula, Asst. Registrar, City Civil Court, Bengaluru is granted 8 days of earned leave for the period from 16.5.2015 
to 23.5.2015, on medical ground. 


Smt. Shashikala S., Sheristedar, Family Court, Bengaluru is placed in additional charge of Smt. T. Manjula, Asst. Registrar, 
City Civil Court, Bengaluru, during the above leave period. 


Smt. T. Manjula, Asst. Registrar, City Civil Court, Bengaluru would have continued in the same post, but for proceedings on 
leave. 


P.R. 745 BY ORDER OF THE PRL. CITY CIVIL & SESSIONS JUDGE, BENGALURU 
Registrar 0 
City Civil Court, Bengaluru. 


OFFICE OFTHE CITY CIVIL COURT, BENGALURU 
NOTIFICATION 
No. ADM-l (E)2308 /2015, Bengaluru, Dated : July 20,2015. 


Smt. T. Manjula, Asst. Registrar, City Civil Court, Bengaluru is granted 13 days of earned leave for the period from 
24.11.2014 to 6.12.2014 with permission to avail general holidays on 23.11.2014 and 7.12.2014, on medical ground. 


Sri T. Neelendra Naik, Asst. Registrar, City Civil Court, Bengaluru is placed in additional charge of Smt. T. Manjula, Asst. 
Registrar, City Civil Court, Bengaluru, during the above leave period. 


Smt. T. Manjula, Asst. Registrar, City Civil Court, Bengaluru would have continued in the same post, but for proceedings on 
leave. 


P.R. 746 BY ORDER OF THE PRL. CITY CIVIL & SESSIONS JUDGE, BENGALURU 
Registrar 
City Civil Court, Bengaluru. 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ : 80 : ಸ್ವೀರಸ : 2015, ಬೆಂಗಳೂರು, ದಿನಾಂಕ : 20-07-2015 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 4(1) (ಎ) ಮತ್ತು 4(1)(ಬಿ) (2005ರ ಕೇಂದ್ರ ಅಧಿನಿಯಮ ಸಂಖ್ಯೆ (22) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಸಾರಿಗೆ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಬಂಧಿಸಿ 
ಜನಸಾಮಾನ್ಯರ ಮಾಹಿತಿಗಾಗಿ ಈ ಕೆಳಕಂಡಂತೆ ಪ್ರಕಟಿಸಲಾಗುತ್ತಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೭೭ 





ಸದರಿ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್‌ :000/.181೧818148.60%.17/118೧500ಗ:5601018180/ ರಲ್ಲಿಯೂ ಸಹ ಲಭ್ಯವಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಬೀರೇಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 
ಮಾಹಿತಿ ಹಕ್ಕು ಅಧಿನಿಯಮ 2005 ರ ಕಲಂ 4(1) (ಬಿ)ರ ಪಾಲನೆಗೆ ಸಂಬಂಧಿಸಿದಂತೆ ಮಾಹಿತಿ 
(1) ಸಾರಿಗೆ ಇಲಾಖೆಯ (ಕರ್ನಾಟಕ ಸರ್ಕಾರದ ಸಚಿವಾಲಯದ) ಪ್ರಕಾರ್ಯಗಳು 
ಮತ್ತು ಕರ್ತವ್ಯಗಳ ವಿವರಗಳು: 
ಸಾರಿಗೆ ಇಲಾಖೆ ಸಚಿವಾಲಯದ ವ್ಯವಹಾರಗಳನ್ನು ಈ ಮುಂದಿನ ಶಾಖೆಗಳ ಮೂಲಕ ಅಂದರೆ, 
1) ರಾಜ್ಯ ಸಾರಿಗೆ ಉದ್ಯಮಗಳ ಶಾಖೆ. 
2) ಮೋಟಾರು ವಾಹನಗಳ ಶಾಖೆ. 
3) ಆಂತರಿಕ ಆರ್ಥಿಕ ಸಲಹೆಗಾರರು. 
4) ಕಾನೂನು ಕೋಶ-ಇವುಗಳ ಮೂಲಕ ನಡೆಸಲಾಗುತ್ತದೆ. 
ಸಾರಿಗೆ ಸಚಿವಾಲಯದ ಅಧೀನದಲ್ಲಿ, ಸಾರಿಗೆ ಇಲಾಖೆ, ಆಯುಕ್ತರ ಕಛೇರಿ ಮತ್ತು ನಾಲ್ಕು ರಾಜ್ಯ ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು 
ಡಿ.ದೇವರಾಜ್‌ ಅರಸ್‌ ಟ್ರಕ್‌ ಟರ್ಮಿನಲ್‌ ಲಿ, (ಡಿಡಿಯುಟಿಟಿಎಲ್‌) ಎಂದು ಕರೆಯಲಾಗುವ ಒಂದು ಟ್ರಕ್‌ ಟರ್ಮಿನಲ್‌ ಅನ್ನು ಹೊಂದಿದೆ. 
ಸಾರಿಗೆ ಸಚಿವಾಲಯವು ಸಾರಿಗೆ ವಿಷಯ ಮಾರ್ಗಸೂಚಿಗಳಿಗೆ ಸಂಬಂಧಿಸಿದ ಸೂಚನೆ ಮುಂತಾದವುಗಳನ್ನು ಹೊರಡಿಸುತ್ತದೆ. 
ಸಾರ್ವಜನಿಕ ಉದ್ದೇಶವನ್ನು ಹೊಂದಿರುವ ಸರ್ಕಾರಿ ನೀತಿಗಳು, ಧ್ಯೇಯೋದ್ದೇಶಗಳನ್ನು ಸಾರಿಗೆ ಸಚಿವಾಲಯದ ಮೂಲಕ ನಿರ್ವಹಿಸಲಾಗುತ್ತದೆ 
ಮತ್ತು ಅವುಗಳನ್ನು ಸಾರಿಗೆ ಇಲಾಖೆಯ ಮೂಲಕ ಹಾಗೂ ಐದು ರಾಜ್ಯ ಸಾರಿಗೆ ಉದ್ದಿಮೆಗಳ ಮೂಲಕ ಅನುಷ್ಠಾನಗೊಳಿಸಲಾಗುತ್ತದೆ. 
ಸಾರಿಗೆ ಇಲಾಖೆಯು ಅನುಷ್ಠಾನಗೊಳಿಸಬೇಕಾದ ಹೊಸ ಯೋಜನಾ ಕಾರ್ಯಕ್ರಮಗಳಿಗೆ ಸಾರಿಗೆ ಇಲಾಖೆಯಲ್ಲಿ ಸರ್ಕಾರದ 
ಪೂರ್ವಾನುಮೋದನೆಯನ್ನು ಪಡೆದು ಅನುಷ್ಠಾನಗೊಳಿಸಲಾಗುವುದು. 
ಸಾರಿಗೆ ಸಚಿವಾಲಯದಲ್ಲಿನ ಪ್ರಕಾರ್ಯಗಳನ್ನು ಈ ಮುಂದಿನ ಅಧಿನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಆಚರಣೆಗೆ 
ತರಲಾಗುತ್ತಿದೆ. :- 
1) ಕೇಂದ್ರ ಮೋಟಾರು ವಾಹನ ಅಧಿನಿಯಮ, 1988 ಮತ್ತು ನಿಯಮಗಳು 
2) ಕರ್ನಾಟಕ ಮೋಟಾರು ವಾಹನ ನಿಯಮಗಳು, 1989. 
3) ಕೇಂದ್ರ ಮೋಟಾರು ವಾಹನ ತೆರಿಗೆ ನಿರ್ಧರಣೆ, ಅಧಿನಿಯಮಗಳು, 1957. 
4) ರಸ್ತೆ ಸಾರಿಗೆ ನಿಗಮ ಅಧಿನಿಯಮ, 1950. 
5) ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಗಳು, 1961. 
ಸಾರಿಗೆ ಸಚಿವಾಲಯದ ಮೂಲಕ ಸರ್ಕಾರವು, ಮೇಲ್ಕಂಡ ಅಧಿನಿಯಮಗಳು ಮತ್ತು ನಿಯಮಗಳಲ್ಲಿರುವ ಚಲಾಯಿಸಬಹುದಾದ ಅಧಿಕಾರಿಗಳ ಪ್ರಕಾರ 
ಪ್ರಕಾರ್ಯಗಳನ್ನು ನಿರ್ವಹಿಸುತ್ತದೆ. 
ಸಾರಿಗೆ ಆಯುಕ್ತರ ನಿಯೋಜಿತ ಅಧಿಕಾರಗಳನ್ನು ಚಲಾಯಿಸಲಿಕ್ಕಾಗದಿರುವಂತಹ ಮತ್ತು ಸಾರಿಗೆ ಆಯುಕ್ತರ ನಿಯೋಜಿತ ಅಧಿಕಾರಗಳನ್ನು 
ಮೀರಿರುವಂತಹ ನೌಕರರ ಮತ್ತು ಅಧಿಕಾರಿಗಳ ಸೇವಾ ವಿಷಯಗಳಿಗೆ ಸಂಬಂಧಿಸಿದ ಕಾರ್ಯವನ್ನು ಸಾರಿಗೆ ಸಚಿವಾಲಯದಲ್ಲಿ ನಿರ್ವಹಿಸಲಾಗುತ್ತದೆ. 
ರಾಜ್ಯ ಸಾರಿಗೆ ಉದ್ದಿಮೆಗಳ ಪ್ರಕಾರ್ಯಗಳನ್ನು ರಸ್ತೆ ಸಾರಿಗೆ ಅಧಿನಿಯಮ, 1950 ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಗಳು, 1961ರ 
ಅಡಿಯಲ್ಲಿ ನಿರ್ವಹಿಸಲಾಗುತ್ತದೆ. ಹಾಗೂ ಹಣಕಾಸಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಮತ್ತು ಸರ್ಕಾರವು ನಿರ್ವಹಿಸಬೇಕಾದ ಎಲ್ಲಾ ಪ್ರಕಾರ್ಯಗಳನ್ನು 
ರಸ್ತೆ ಸಾರಿಗೆ ನಿಗಮ ಅಧಿನಿಯಮ. 1950ರ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಗಳು, 1961ರ ಅನುಸಾರ ಸಾರಿಗೆ ಸಚಿವಾಲಯದಲ್ಲಿ 
ನಿರ್ವಹಿಸಲಾಗುತ್ತಿದೆ. 
ಸಾರಿಗೆ ಸಚಿವಾಲಯದ ಆಡಳಿತ ಮುಖ್ಯಸ್ಥರು ಪ್ರಧಾನ ಕಾರ್ಯದರ್ಶಿಯವರಾಗಿದ್ದು, ಇವರಿಗೆ ಶ್ರೇಣಿ-1 ರ (ಹಿರಿಯ ಶ್ರೇಣಿ) ದರ್ಜೆಯ ಮೂವರು 
ಅಧಿಕಾರಿಗಳು ಆಡಳಿತದಲ್ಲಿ ನೆರವು ನೀಡುತ್ತಾರೆ. ಆ ಅಧಿಕಾರಿಗಳೆಂದರೆ: 
1). ಉಪಕಾರ್ಯದರ್ಶಿ: ಇವರು ಸಾರಿಗೆ ಇಲಾಖೆಯ ಸೇವಾ ವಿಷಯಗಳಿಗೆ ಮತ್ತು ಟೆಂಡರ್‌ ಬುಲೆಟಿನ್ನುಗಳಿಗೆ ಹಾಗೂ ಇತರ ಎಲ್ಲಾ 
ತತ್ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೆರವು ನೀಡುತ್ತಾರೆ. 
2) ಉಪ ಕಾರ್ಯದರ್ಶಿ ಹಾಗೂ ಆಂತರಿಕ ಹಣಕಾಸು ಸಲಹೆಗಾರರು (ಐಎಫ್‌ಎ): ಇವರು ಹಣಕಾಸು ವಿಷಯಗಳಲ್ಲಿ ನೆರವು ನೀಡುತ್ತಾರೆ. 
3) ಉಪ ಕಾರ್ಯದರ್ಶಿ ಹಾಗೂ ಕಾನೂನು ಕೋಶದ ಮುಖ್ಯಸ್ಥರು: ಇವರುಗಳು ಕಾನೂನು ವಿಷಯಗಳಲ್ಲಿ ನೆರವು ನೀಡುತ್ತಾರೆ. 
ಉಪಕಾರ್ಯದರ್ಶಿಯವರು, ತಮ್ಮ ಅಧೀನದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈಶಾನ್ಯ 
ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಡಿ. ದೇವರಾಜ್‌ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿ. ಇವುಗಳ 
ವಿಷಯಗಳನ್ನು ನಿರ್ವಹಿಸುವ ಒಬ್ಬ ಅಧೀನ ಕಾರ್ಯದರ್ಶಿ (ಶ್ರೇಣಿ-1 ಕಿರಿಯ ಶ್ರೇಣಿ) ಹಾಗೂ ಸಾರಿಗೆ ಇಲಾಖೆಯ ವಿಷಯಗಳನ್ನು ನಿರ್ವಹಿಸುವ ಒಬ್ಬ 
ಪೀಠಾಧಿಕಾರಿ, ಇಬ್ಬರು ಶಾಖಾಧಿಕಾರಿಗಳು (ಶ್ರೇಣಿ-2) ಅವರನ್ನು ಹೊಂದಿದ್ದಾರೆ. 
ಉಪಕಾರ್ಯದರ್ಶಿ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರಿಗೆ ॥) ಹಣಕಾಸು ವಿಷಯವಾಗಿ ಅಭಿಪ್ರಾಯವನ್ನು ನೀಡುವಲ್ಲಿ; ಮತ್ತು 
॥) ಆಯವ್ಯಯ ಮತ್ತು ಲೆಕ್ಕ ಪರಿಶೋಧನೆ ವಿಷಯಗಳಲ್ಲಿ ಇಬ್ಬರು ಶಾಖಾಧಿಕಾರಿಗಳು ನೆರವು ನೀಡುವರು. 
ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿಯವರಿಗೆ ಒಬ್ಬರು ಅಧೀನ ಕಾರ್ಯದರ್ಶಿಯವರು ನೆರವು 
ನೀಡುತ್ತಾರೆ. 
(ಚಾರ್ಟ್‌ ಲಗತ್ತಿಸಿದೆ) 


೩೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ 


ಭಾಗ ೩ 





ಸರ್ಕಾರದ ಉಪಕಾರ್ಯದರ್ಶಿ ಹಾಗೂ 


ಆಂತರಿಕ ಆರ್ಥಿಕ ಸಲಹೆಗಾರರು 


| 


ಶಾಖಾಧಿಕಾರಿ(ಅಭಿಪ್ರಾಯ) 1 


ಹಿರಿಯ ಸಹಾಯಕ 2 
ಸಹಾಯಕ 1 
ಕಿರಿಯ ಸಹಾಯಕ 1 
ಬೆರಳಚ್ಚುಗಾರ 1 


ಗ್ರೂಪ್‌ ಡಿ 1 





ಶಾಖಾಧಿಕಾರಿ (ಆಯವ್ಯಯ) 1 


ಹಿರಿಯ ಸಹಾಯಕ 1 
ಸಹಾಯಕ 2 
ಕಿರಿಯ ಸಹಾಯಕ ಈ 

ಬೆರಳಚ್ಚುಗಾರ 1 
ಗ್ರೂಪ್‌ ಡಿ 1 





ಸಾರಿಗೆ ಇಲಾಖೆಯ ರಚನೆಯ ಚಾರ್ಟ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ 


ಸರ್ಕಾರದ ಉಪ ಕಾರ್ಯದರ್ಶಿ 


| 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಾಖಾಧಿಕಾರಿ(ಸಾರಿಗೆ-1)) 1 


ಹಿರಿಯ ಸಹಾಯಕ 
ಸಹಾಯಕ 

ಕಿರಿಯ ಸಹಾಯಕ 
ಬೆರಳಚ್ಚುಗಾರ 
ಗ್ರೂಪ್‌ ಡಿ 


ಪೀಠಾಧಿಕಾರಿ(ಸಾರಿಗೆ-2) 
1 ಹಿರಿಯ ಸಹಾಯಕ 
2 ಸಹಾಯಕ 
ದ ಕಿರಿಯ ಸಹಾಯಕ 
1 ಬೆರಳಚ್ಚುಗಾರ 
1 ಗ್ರೂಪ್‌ ಡಿ 





1 





ಉಪ ಕಾರ್ಯದರ್ಶಿ ಹಾಗೂ 


ಕಾನೂನು ಕೋಶದ ಮುಖ್ಯಸ್ಥರು 


ಶಾಖಾಧಿಕಾರಿ (ಸಮನ್ಹಯ) 
ಹಿರಿಯ ಸಹಾಯಕ 
ಸಹಾಯಕ 

ಕಿರಿಯ ಸಹಾಯಕ 
ಬೆರಳಚ್ಚುಗಾರ 

ಗ್ರೂಪ್‌ ಡಿ 


ಅಧೀನ ಕಾರ್ಯದರ್ಶಿ 


1 


ಶಾಖಾಧಿಕಾರಿ 
ಹಿರಿಯ ಸಹಾಯಕ 
ಸಹಾಯಕ 

ಕಿರಿಯ ಸಹಾಯಕ 
ಬೆರಳಚ್ಚುಗಾರ 
ಗ್ರೂಪ್‌ ಡಿ 








ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೭೯ 





(1) ಸಾರಿಗೆ ಸಚಿವಾಲಯದ ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು : 

ಎ) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ: ಇವರು ಸಾರಿಗೆ ಸಚಿವಾಲಯ (ಸರ್ಕಾರ)ದ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ. ಇವರು ಕರ್ನಾಟಕ 
ದಲ್ಲಿನ ಸಾರಿಗೆ ವಲಯದ ಎಲ್ಲಾ ವಿಷಯಗಳ ಸಂಬಂಧದಲ್ಲಿ, ವಿಶೇಷವಾಗಿ ಸಾರಿಗೆ ಇಲಾಖೆ (ಕ್ಷೇತ್ರ ಇಲಾಖೆ), ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 
ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು 
ಡಿ.ದೇವರಾಜ್‌ ಅರಸ್‌ ಟ್ರಕ್‌ ಟರ್ಮಿನಲ್ಟ್‌ ಲಿ. ವಿಷಯಗಳ ಸಂಬಂಧದಲ್ಲಿ ಪ್ರಭಾರ ಹೊಂದಿರುತ್ತಾರೆ. ಇವರು ಮಾನ್ಯ ಸಾರಿಗೆ ಸಚಿವರು ಅಥವಾ 
ಸರ್ಕಾರದ ನಿರ್ದೇಶನಗಳಿಗನುಗುಣವಾಗಿ ಮತ್ತು ಆದೇಶಗಳ ಮೇರೆಗೆ ಅಥವಾ ಸಂದರ್ಭಾನುಸಾರ ಸಾಮಾನ್ಯ ಕ್ರಮದಲ್ಲಿ 
ಕಾರ್ಯನಿರ್ವಹಿಸುತ್ತಾರೆ. ಇವರು ತಮ್ಮ ಅಡಿಯಲ್ಲಿ ಬರುವ ಸಾರಿಗೆ ಇಲಾಖೆ ಮತ್ತು ನಾಲ್ಕು ರಾಜ್ಯ ಸಾರಿಗೆ ಉದ್ಯಮಗಳು ಮತ್ತು ಡಿ.ದೇವರಾಜ್‌ 
ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿ, ಇವುಗಳಲ್ಲಿ ನಿರ್ವಹಿಸಲಾಗುತ್ತಿರುವ ಕೆಲಸದ ಸಮಗ್ರ ಪ್ರಭಾರವನ್ನು ಹೊಂದಿರುತ್ತಾರೆ. ಇವರು ನಿರ್ಣಯಗಳನ್ನು 
ಕೈಗೊಳ್ಳುವಲ್ಲಿ ಮತ್ತು ಪ್ರಕರಣಗಳನ್ನು ವಿಲೇ ಮಾಡುವಲ್ಲಿ ಸಂದರ್ಭಾನುಸಾರ, ಮಾನ್ಯ ಸಾರಿಗೆ ಸಚಿವರು ಅಥವಾ ಸರ್ಕಾರಕ್ಕೆ ನೆರವು ನೀಡುತ್ತಾರೆ 
ಮತ್ತು ಸಲಹೆ ಕೊಡುತ್ತಾರೆ. 

ಬಿ) ಸರ್ಕಾರದ ಉಪ ಕಾರ್ಯದರ್ಶಿ: ಇವರು ಸಾರಿಗೆ ಇಲಾಖೆ (ಕ್ಷೇತ್ರ ಇಲಾಖೆ)ಗೆ ಸಂಬಂಧಪಟ್ಟ ವಿಷಯಗಳ ಕುರಿತಾಗಿ ಕಾರ್ಯ ನಿರ್ವಹಿಸುವಲ್ಲಿ 

ಕಾರ್ಯದರ್ಶಿಗೆ ನೆರವಾಗುತ್ತಾರೆ ಮತ್ತು ಸಾರಿಗೆ ಸಚಿವಾಲಯದ ಸಮಗ್ರ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ. 


ಸಿ) ಉಪ ಕಾರ್ಯದರ್ಶಿ ಮತ್ತು ಆಂತರಿಕ ಹಣಕಾಸು ಸಲಹೆಗಾರರು: ಇವರು ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ಕಾರ್ಯದರ್ಶಿಗೆ ಸಲಹೆ 
ನೀಡುತ್ತಾರೆ. ಇವರು ಸಾರಿಗೆ ಇಲಾಖೆಯ ಬಜೆಟ್‌ ಸಿದ್ಧಪಡಿಸುತ್ತಾರೆ. ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಅಧೀನದಲ್ಲಿ ಬರುವ 5 ಸಂಸ್ಥೆಗಳ 
ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳ ವಿಷಯಗಳಲ್ಲಿ ಇವರು ಹೊಣೆಗಾರರಾಗಿರುತ್ತಾರೆ. 


ಡಿ) ಉಪಕಾರ್ಯದರ್ಶಿ ಮತ್ತು ಕಾನೂನು ಕೋಶದ ಮುಖ್ಯಸ್ಥ: ಇವರು ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಕಾರ್ಯದರ್ಶಿಗೆ ಸಲಹೆ ನೀಡುತ್ತಾರೆ. 


ಇ) ಸರ್ಕಾರದ ಅಧೀನ ಕಾರ್ಯದರ್ಶಿ: ಸಾರಿಗೆ ಇಲಾಖೆ (ಕ್ಷೇತ್ರ ಇಲಾಖೆ). ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಡಿ.ದೇವರಾಜ್‌ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲ್ಲಿ 
ಇವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉಪ ಕಾರ್ಯದರ್ಶಿಗೆ ನೆರವಾಗುತ್ತಾರೆ ಮತ್ತು ಕಡತಗಳನ್ನು ಸಲ್ಲಿಸುತ್ತಾರೆ. ಇವರು ಸಾಮಾನ್ಯವಾಗಿ ಪ್ರಧಾನ 
ಕಾರ್ಯದರ್ಶಿಯವರ ಮತ್ತು ಉಪ ಕಾರ್ಯದರ್ಶಿಯವರ ಆದೇಶಗಳನ್ವಯ ಕಾರ್ಯನಿರ್ವಹಿಸುತ್ತಾರೆ. ಇವರು ಕಡತಗಳಲ್ಲಿರುವ ಆದೇಶಗಳ ಪ್ರಕಾರ 
ಪತ್ರಗಳು, ಸುತ್ತೋಲೆಗಳು, ಸರ್ಕಾರಿ ಆದೇಶಗಳು ಮುಂತಾದವುಗಳನ್ನು ಹೊರಡಿಸುತ್ತಾರೆ. ಇವರು ತಮಗೆ ವಹಿಸಿದ ಕಾರ್ಯವನ್ನು ಕಾನೂನಿನ 
ಅನುಸಾರ ನಿರ್ವಹಿಸಲು ಜವಾಬ್ದಾರರಾಗಿರುತ್ತಾರೆ. ಇವರು ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ ನಮೂದಿಸಲಾದಂತಹ ಕರ್ತವ್ಯಗಳನ್ನು 
ನಿರ್ವಹಿಸುತ್ತಾರೆ. ಇವರು, ಮಾಹಿತಿ ಹಕ್ಕು ಅಧಿನಿಯಮ, 2005ರ ಪ್ರಕಾರ ರಾಜ್ಯ ಸಾರ್ವಜನಿಕ ಮಾಹಿತಿಯ ಮೊದಲ ಮೇಲ್ಮನವಿ ಪ್ರಾಧಿಕಾರವೂ ಸಹ 
ಆಗಿರುತಾರೆ. 


ಎಫ್‌) ಅಧೀನ ಕಾರ್ಯದರ್ಶಿ(ಕಾನೂನು ಕೋಶ): ಇವರು ಕಾನೂನು ವಿಷಯಗಳಿಗೆ, ನ್ಯಾಯಾಲಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾರಿಗೆ 
ಇಲಾಖೆಯ ಕಡತಗಳನ್ನು ಸಿದ್ಧಪಡಿಸಿ ಮಂಡಿಸುವಲ್ಲಿ ಕಾನೂನು ಕೋಶದ ಮುಖ್ಯಸ್ಥರಿಗೆ ನೆರವಾಗುತ್ತಾರೆ. ಇವರು ಕರ್ನಾಟಕ ಸಚಿವಾಲಯ 


ಕೈಪಿಡಿಯಲ್ಲಿ ನಮೂದಿಸಲಾದಂತಹ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 


ಜಿ) ಶಾಖಾಧಿಕಾರಿಗಳು: 


(1) ಪೀಠಾಧಿಕಾರಿ (ಮೋಟಾರು ವಾಹನಗಳ ಶಾಖೆ): ಇವರು ಶಾಖೆಯ ಪುಭಾರದಲ್ಲಿರುತ್ತಾರೆ. ಇವರು ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ 
ಗೊತ್ತುಪಡಿಸಿದ ಕಾರ್ಯವಿಧಾನದ ಪ್ರಕಾರ ವಿಷಯ ನಿರ್ವಾಹಕರು ಸಲ್ಲಿಸಿದ ಕಡತಗಳು/ಪತ್ರಗಳನ್ನು ಪರಿಶೀಲಿಸುತ್ತಾರೆ. ಇವರು ಸಾರಿಗೆ ಇಲಾಖೆ (ಕ್ಷೇತ್ರ 
ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮತ್ತು ಇತರ ಸಾರಿಗೆ ವಿಷಯಗಳಲ್ಲಿ ಅಧೀನ ಕಾರ್ಯದರ್ಶಿಗೆ ನೆರವಾಗುತ್ತಾರೆ ಮತ್ತು ಕಡತಗಳನ್ನು 
ಸಲ್ಲಿಸುತ್ತಾರೆ. ಇವರು ಸಿ ಮತ್ತು ಡಿ ವರ್ಗಗಳಿಗೆ ಸಂಬಂಧಿಸಿದಂತೆ ಕಡತಗಳಲ್ಲಿರುವ ಆದೇಶಗಳ ಪ್ರಕಾರ ಪತ್ರಗಳು, ಸುತ್ತೋಲೆಗಳು, ಸರ್ಕಾರಿ 
ಆದೇಶಗಳು ಮುಂತಾದವುಗಳನ್ನು ಹೊರಡಿಸುತ್ತಾರೆ. ಇವರು ತಮಗೆ ವಹಿಸಿದ ಕಾರ್ಯವನ್ನು ಕಾನೂನಿನ ಅನುಸಾರ ನಿರ್ವಹಿಸಲು 
ಜವಾಬ್ದಾರರಾಗಿರುತ್ತಾರೆ. ಇವರು ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ ನಮೂದಿಸಲಾದಂತಹ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಇವರು ಮಾಹಿತಿ 
ಹಕ್ಕು ಅಧಿನಿಯಮ, 2005ರ ಪ್ರಕಾರ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯೂ ಸಹ ಆಗಿರುತ್ತಾರೆ. 


(i) ಶಾಖಾಧಿಕಾರಿ (ರಾಜ್ಯ ಸಾರಿಗೆ ಉದ್ಯಮಗಳ ಶಾಖೆ): ಇವರು ಸದರಿ ಶಾಖೆಯ ಪ್ರಭಾರದಲ್ಲಿರುತ್ತಾರೆ. ಇವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಡಿ. ದೇವರಾಜ್‌ 
ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿ, ಇವುಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ನಿರ್ವಹಿಸುತ್ತಾರೆ. ಇವರು ವಿಷಯ ನಿರ್ವಾಹಕರು ಸಲ್ಲಿಸುವ 
ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಗಳಿಗೆ ಸಲ್ಲಿಸುತ್ತಾರೆ. ಇವರು ಕರ್ನಾಟಕ ಸಚಿವಾಲಯದ ಕೈಪಿಡಿಯಲ್ಲಿ ನಮೂದಿಸಿರುವಂತಹ 
ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಮಾಹಿತಿ ಹಕ್ಕು ಅಧಿನಿಯಮ, 2005ರ ಪ್ರಕಾರ ಇವರು ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಸಹ 
ಆಗಿರುತ್ತಾರೆ. 

(ii) ಶಾಖಾಧಿಕಾರಿ, ಸ್ವೀಕೃತಿಗಳು, ರವಾನೆ ಮತ್ತು ಸಮನ್ಹಯ: ಇವರು ಶಾಖೆಯ ಪ್ರಭಾರದಲ್ಲಿರುತ್ತಾರೆ. ಇವರು ಸ್ವೀಕೃತಿಗಳು, ಪ್ರಕಟಣೆಗಳು ಮತ್ತು 
ಸಮನ್ವಯಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ನಿರ್ವಹಿಸುತ್ತಾರೆ. ಸಾರಿಗೆ ಸಚಿವಾಲಯಕ್ಕೆ ಸಂಬಂಧಪಟ್ಟ ವಿವಿಧ ಸಭೆಗಳನ್ನು ನಡೆಸುವಲ್ಲಿ ಉಪ 
ಕಾರ್ಯದರ್ಶಿ ಮತ್ತು ಅಧೀನ ಕಾರ್ಯದರ್ಶಿಗೆ ಇವರು ನೆರವು ನೀಡುತ್ತಾರೆ. ಇವರು ಒಂದಕ್ಕಿಂತ ಹೆಚ್ಚಿನ ಶಾಖೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು 
ಸಹ ನಿರ್ವಹಿಸುತ್ತಾರೆ. ಮಾಹಿತಿ ಹಕ್ಕು ಅಧಿನಿಯಮ, 2005ರ ಪ್ರಕಾರ ಇವರು ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಸಹ ಆಗಿರುತ್ತಾರೆ. 


(iv) ಶಾಖಾಧಿಕಾರಿ (ಆಂತರಿಕ ಹಣಕಾಸು ಸಲಹೆ, ಅಭಿಪ್ರಾಯ): ಇವರು ಅಧೀನ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ಅಥವಾ 
ಕಾರ್ಯದರ್ಶಿಗಳು ಆಂತರಿಕ ಹಣಕಾಸು ಸಲಹೆಗಾರರಿಗೆ ಕಳುಹಿಸಿದ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾರಿಗೆ ವಿಭಾಗದ ಪ್ರಕರಣಗಳನ್ನು 
ಪರಿಶೀಲಿಸುವಲ್ಲಿ ಮತ್ತು ಸಿದ್ದಪಡಿಸಿ ಒಪ್ಪಿಸುವಲ್ಲಿ ಆಂತರಿಕ ಹಣಕಾಸು ಸಲಹೆಗಾರರಿಗೆ ನೆರವು ನೀಡುತ್ತಾರೆ. ಇವರು ಅಸ್ತಿತ್ವದಲ್ಲಿರುವ 


(0) 


೩೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





ನಿಯಮಗಳು/ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನು ಪರಿಶೀಲಿಸಿ ಕಡತಗಳನ್ನು 
ಆಂತರಿಕ ಹಣಕಾಸು ಸಲಹೆಗಾರರಿಗೆ ಸಲ್ಲಿಸುತ್ತಾರೆ. ಇವರು ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ ನಮೂದಿಸಿರುವಂತೆ ಕರ್ತವ್ಯಗಳನ್ನು 
ನಿರ್ವಹಿಸುತ್ತಾರೆ. 

(೪) ಶಾಖಾಧಿಕಾರಿ (ಆಂತರಿಕ ಹಣಕಾಸು ಸಲಹೆ, ಬಜೆಟ್‌): ಇವರು ಸಾರಿಗೆ ಇಲಾಖೆಯ ಬಜೆಟ್‌ ಅನ್ನು ಸಿದ್ದಪಡಿಸುವಲ್ಲಿ ಆಂತರಿಕ ಹಣಕಾಸು 
ಸಲಹೆಗಾರರಿಗೆ ನೆರವು ನೀಡುತ್ತಾರೆ. ಇವರು ಸಾರಿಗೆ ಸಚಿವಾಲಯದ ಅಡಿಯಲ್ಲಿ ಬರುವ ಎಲ್ಲಾ ಘಟಕಗಳ ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ 
ವಿಷಯಗಳಿಗೆ ಸಂಬಂಧಪಟ್ಟಂತೆಯೂ ಸಹ ಆಂತರಿಕ ಹಣಕಾಸು ಸಲಹೆಗಾರರಿಗೆ ನೆರವು ನೀಡುತ್ತಾರೆ. ಇವರು ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ 
ನಮೂದಿಸಿರುವಂತೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 


ಹೆಚ್‌) ವಿಷಯ ನಿರ್ವಾಹಕರು: ಮೋಟಾರು ವಾಹನಗಳ ಶಾಖೆಯಲ್ಲಿ ಒಬ್ಬ ಹಿರಿಯ ಸಹಾಯಕ ಹಾಗೂ ಒಬ್ಬ ಸಹಾಯಕ ಇರುತ್ತಾರೆ. ರಾಜ್ಯ ಸಾರಿಗೆ 
ನಿಗಮದ ಶಾಖೆಯಲ್ಲಿ ಒಬ್ಬ ಹಿರಿಯ ಸಹಾಯಕ ಹಾಗೂ ಇಬ್ಬರು ಸಹಾಯಕರು ಇರುತ್ತಾರೆ. ಶಾಖಾಧಿಕಾರಿ, ಸ್ವೀಕೃತಿ ರವಾನೆ ಶಾಖೆಗೆ ಒಬ್ಬ ಸಹಾಯಕ, 
ಇಬ್ಬರು ಕಿರಿಯ ಸಹಾಯಕರು ಇರುತ್ತಾರೆ. ಒಬ್ಬ ಸಹಾಯಕ ಹಾಗೂ ಒಬ್ಬ ಕಿರಿಯ ಸಹಾಯಕ ಹುದ್ದೆಯು ಖಾಲಿ ಇರುತ್ತದೆ. ಆಂತರಿಕ ಹಣಕಾಸು 
ಸಲಹೆಗಾರರು, ಅಭಿಪ್ರಾಯ ಇವರಿಗೆ ಇಬ್ಬರು ಹಿರಿಯ ಸಹಾಯಕರು ಹಾಗೂ ಒಬ್ಬ ಸಹಾಯಕರು ಇರುತ್ತಾರೆ ಹಾಗೂ ಆಂತರಿಕ ಹಣಕಾಸು 
ಸಲಹೆಗಾರರು, ಬಜೆಟ್‌ ಇವರಿಗೆ ಒಬ್ಬ ಹಿರಿಯ ಸಹಾಯಕ ಮತ್ತು ಇಬ್ಬರು ಸಹಾಯಕರು ಇರುತ್ತಾರೆ. ಅವರು ತಮಗೆ ವಹಿಸಿದ ಕರ್ತವ್ಯಗಳನ್ನು 
ನಿರ್ವಹಿಸುತ್ತಾರೆ. ಅವರು ಜಾರಿಯಲ್ಲಿರುವ ನಿಯಮಗಳು/ಅಧಿನಿಯಮಗಳು ಮತ್ತು ಕಾನೂನು ಇತ್ಯಾದಿಗಳ ಪ್ರಕಾರ ಪ್ರಸ್ತಾವನೆಗಳನ್ನು/ಸ್ಟೀಕೃತಿಗಳನ್ನು 
ಪರಿಶೀಲಿಸಿ, ಕರ್ನಾಟಕ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಡತಗಳಲ್ಲಿ ಟಿಪ್ಪಣಿಗಳನ್ನು ಬರೆದು, ಅವುಗಳನ್ನು ಶಾಖಾಧಿಕಾರಿಗೆ ಸಲ್ಲಿಸುತ್ತಾರೆ. ಅವರು 
ಆದೇಶಗಳ ಪ್ರಕಾರ ಕಡತದಲ್ಲಿ ಕರಡುಗಳನ್ನು ಸಹ ಸಿದ್ದಪಡಿಸಿ ಒಪ್ಪಿಸುತ್ತಾರೆ. ಹಿರಿಯ ಸಹಾಯಕ ಮೋಟಾರು ವಾಹನ ಶಾಖೆ ಮತ್ತು ಹಿರಿಯ 
ಸಹಾಯಕ ರಾಜ್ಯ ಸಾರಿಗೆ ನಿಗಮದ ಶಾಖೆ ಇವರುಗಳು ಮಾಹಿತಿ ಹಕ್ಕು ಅಧಿನಿಯಮ 2005ರ ಅನ್ವಯ ರಾಜ್ಯ ಸಹಾಯಕ ಮಾಹಿತಿ 
ಅಧಿಕಾರಿಯಾಗಿಯೂ ಕರ್ತವ್ಯ ನಿರ್ವಹಿಸುತ್ತಾರೆ. 


ಐ) ಕಿರಿಯ ಸಹಾಯಕ : ಪ್ರತಿಯೊಂದು ಶಾಖೆಗೂ ಅ೦ದರೆ ಮೋಟಾರು ವಾಹನ ಶಾಖೆಗೆ ಮತ್ತು ರಾಜ್ಯ ಸಾರಿಗೆ ಉದ್ಯಮಗಳ ಶಾಖೆಗೆ ಒಬ್ಬ ಕಿರಿಯ 
ಸಹಾಯಕರಿರುತ್ತಾರೆ. ಉಪಕಾರ್ಯದರ್ಶಿ, ಕಾರ್ಯದರ್ಶಿ, ಇವರಿಗೂ ಸಹ ಕಿರಿಯ ಸಹಾಯಕರು ಇರುತ್ತಾರೆ. ಅವರು ಪ್ರತಿ ದಿನವು ಶಾಖೆಗೆ ಬರುವ 
ಟಪಾಲುಗಳನ್ನು ಮತ್ತು ಕಡತಗಳನ್ನು ಸ್ವೀಕರಿಸಿ ಅವುಗಳನ್ನು ವಿಷಯ ನಿರ್ವಾಹಕರಿಗೆ ವಿತರಣೆ ಮಾಡುತ್ತಾರೆ, ಕಡತಗಳ ಚಲನವಲನವನ್ನು 
ನಿರ್ವಹಿಸುತ್ತಾರೆ. ಪತ್ರ ಮೊದಲಾದವುಗಳನ್ನು ಹೊರಡಿಸುವುದಕ್ಕಾಗಿ ಜವಾಬ್ದಾರರಾಗಿರುತ್ತಾರೆ. ಅವರು ಕರ್ನಾಟಕ ಸಚಿವಾಲಯ ಕೈಪಿಡಿ ಪ್ರಕಾರ ತಮ್ಮ 
ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 


ಜೆ) ಶೀಘ್ರಲಿಪಿಗಾರರು: ಅಧೀನ ಕಾರ್ಯದರ್ಶಿ, ಉಪಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಯವರಿಗೆ ಶೀಘ್ರಲಿಪಿಗಾರರು ಇರುತ್ತಾರೆ. ಅವರು 
ಅಧಿಕಾರಿಗಳು ನೀಡಿರುವ ಉಕ್ತಲೇಖನವನ್ನು ಬೆರಳಚ್ಚು ಮಾಡುತ್ತಾರೆ ಮತ್ತು ಅಧಿಕಾರಿಗಳ ನಿರ್ದೇಶನಗಳ ಪ್ರಕಾರ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟ ಶೀಘ್ರಲಿಪಿಗಾರರು/ಆಪ್ತ ಸಿಬ್ಬಂದಿ ವರ್ಗದವರು ಸಾರಿಗೆ ಇಲಾಖೆಯ ಪ್ರಥಮ ಶ್ರೇಣಿಯ ಅಧಿಕಾರಿಗಳ ಎಪಿಆರ್‌ಗಳಿಗೆ 
ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಾರೆ. ಅವರು ಕರ್ನಾಟಕ ಸಚಿವಾಲಯ ಕೈಪಿಡಿಯ ಪ್ರಕಾರ ತಮ್ಮ ಕರ್ತವ್ಯಗಳನ್ನು 
ನಿರ್ವಹಿಸುತ್ತಾರೆ. 

ಕೆ) ಬೆರಳಚ್ಚುಗಾರರು: ಶಾಖೆಗಳಿಗೆ ಸಂಬಂಧಪಟ್ಟಂತೆ ಬೆರಳಚ್ಚುಗಾರರು ಇರುತ್ತಾರೆ. ಅವರು ಶಾಖೆಯಲ್ಲಿನ ಬೆರಳಚ್ಚು ಕಾರ್ಯವನ್ನು ನಿರ್ವಹಿಸುತ್ತಾರೆ. 
ಎಲ್‌) ದಲಾಯಿತರು (ಶ್ರೇಣಿ-4): ದಲಾಯಿತರು ಕಛೇರಿಯನ್ನು ಅಚ್ಚುಕಟ್ಟಾಗಿ ಮತ್ತು ಚೊಕ್ಕಟವಾಗಿಡುತ್ತಾರೆ. ಕರ್ನಾಟಕ ಸಚಿವಾಲಯ ಕೈಪಡಿಯಲ್ಲಿರುವ 
ಸೂಚನೆಗಳ ಪ್ರಕಾರ ಅವರು ಇತರ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು / ಟಪಾಲುಗಳನ್ನು ತಲುಪಿಸುತ್ತಾರೆ. ಮುಕ್ತಾಯ ಮಾಡಲಾದ 
ಕಡತಗಳನ್ನು ಒಟ್ಟಿಗೆ ಸೇರಿಸಿ ಹೊಲಿದು, ಅವುಗಳನ್ನು ಸಾಮಾನ್ಯ ದಾಖಲೆ ಶಾಖೆಗೆ ತಲುಪಿಸುತ್ತಾರೆ. 

(iii) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಹಂತಗಳೂ ಸೇರಿದಂತೆ ತೀರ್ಮಾನವನ್ನು ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ: 

ಎ) ತೀರ್ಮಾನವನ್ನು ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಲಾಗುವಂತಹ ಕಾರ್ಯವಿಧಾನವು ಹೀಗಿದೆ. 

ವಿಷಯ ನಿರ್ವಾಹಕ: ಇವರು ಪ್ರಸ್ತಾವನೆಯನ್ನು ಸ್ವೀಕರಿಸಿದ ನಂತರ ಹೊಸ ಕಡತವನ್ನು ತೆರೆಯುತ್ತಾರೆ ಅಥವಾ ಈಗಾಗಲೇ ಇರುವ ಕಡತದಲ್ಲಿನ ಪತ್ರಗಳ 
ಮಾಹಿತಿಯನ್ನು ಪರಿಶೀಲಿಸುತ್ತಾರೆ. 

ಶಾಖಾಧಿಕಾರಿ: ಇವರು ಪ್ರಸ್ತಾವನೆಗೆ ಸಂಬಂಧಪಟ್ಟ ಎಲ್ಲಾ ಅಂಶಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಕೈಗೊಳ್ಳಬೇಕಾದ ಮುಂದಿನ ಕ್ರಮಕ್ಕಾಗಿ ಕಡತವನ್ನು 
ಅಧೀನ ಕಾರ್ಯದರ್ಶಿಗಳಿಗೆ ಗುರುತು ಮಾಡಿ ಕಳುಹಿಸುತ್ತಾರೆ. 

ಅಧೀನ ಕಾರ್ಯದರ್ಶಿ: ಇವರು ಪಸ್ತಾವನೆ ಕುರಿತು ಸೂಕ್ತ ಕ್ರಮವನ್ನು ಸೂಚಿಸುತ್ತಾರೆ ಮತ್ತು ಇರುವಂತಹ ನಿಯಮಗಳು ಅಥವಾ ಅಧಿನಿಯಮಗಳ 
ಉಪಬಂಧಗಳು, ಪೂರ್ವ ನಿದರ್ಶನ ಪಕರಣಗಳ ಹಿನ್ನೆಲೆಯಲ್ಲಿ ಅದರ ಅರ್ಥವನ್ನು ವಿವರಿಸುತ್ತಾರೆ ಅಥವಾ ನಿಯೋಜಿತವಾದ ಅಧಿಕಾರಿಗಳ ಮೇರೆಗೆ 
ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. 

ಉಪಕಾರ್ಯದರ್ಶಿ: ಇವರು ಪ್ರಕರಣವನ್ನು ಸಮಗ್ರ ದೃಷ್ಟಿಯಲ್ಲಿ ಪರಿಶೀಲಿಸಿ, ಪರಿಶೀಲನೆಯಲ್ಲಿರುವಂತಹ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ 
ಅಳವಡಿಸಿಕೊಳ್ಳಬೇಕಾದ ಅಂತಿಮ ಕ್ರಮದ ಅನುಮೋದನೆಗಾಗಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಡತವನ್ನು ಸಲ್ಲಿಸುತ್ತಾರೆ ಅಥವಾ ನಿಯೋಜಿತವಾದ 
ಅಧಿಕಾರಗಳ ಮೇರೆಗೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. 

ಪ್ರಧಾನ ಕಾರ್ಯದರ್ಶಿ: ಇವರು ನಿಯೋಜಿತ ಅಧಿಕಾರಿಗಳ ಮೇರೆಗೆ ಪ್ರಸ್ತಾವನೆ ಕುರಿತಂತೆ ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ನಿರ್ಣಯವನ್ನು 
ತೆಗೆದುಕೊಳ್ಳುತ್ತಾರೆ ಮತ್ತು ಅಗತ್ಯವಾದರೆ, ಸಂದರ್ಭಾನುಸಾರ, ಸಾರಿಗೆ ಇಲಾಖೆಯ ಮಾನ್ಯ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಅಂತಿಮ ಆದೇಶಗಳಿಗಾಗಿ 
ಕಡತವನ್ನು ಸಲ್ಲಿಸಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೮೧ 





(ಬಿ) ಮೇಲ್ವಿಚಾರಣೆಯ ಹಂತಗಳು:- 


ಮೋಟಾರು ವಾಹನಗಳ ಶಾಖೆ: ವಿಷಯ ನಿರ್ವಾಹಕ ಪೀಠಾಧಿಕಾರಿ ೨ ಅಧೀನ ಕಾರ್ಯದರ್ಶಿ 2 ಉಪಕಾರ್ಯದರ್ಶಿ 2 ಪ್ರಧಾನ 
ಕಾರ್ಯದರ್ಶಿ 


ರಾಜ್ಯ ಸಾರಿಗೆ ನಿಗಮ ಶಾಖೆ: 
ವಿಷಯ ನಿರ್ವಾಹಕ ಶಾಖಾಧಿಕಾರಿ ೨ ಅಧೀನ ಕಾರ್ಯದರ್ಶಿ ಉಪಕಾರ್ಯದರ್ಶಿ ೨ಪ್ರಧಾನ ಕಾರ್ಯದರ್ಶಿ 
ಸ್ವೀಕೃತಿ ರವಾನೆ ಮತ್ತು ಸಮನ್ಹಯ ಶಾಖೆ 
ವಿಷಯ ನಿರ್ವಾಹಕ ಶಾಖಾಧಿಕಾರಿ ಅಧೀನ ಕಾರ್ಯದರ್ಶಿ ಉಪಕಾರ್ಯದರ್ಶಿ ೨» ಪ್ರಧಾನ ಕಾರ್ಯದರ್ಶಿ 
ಆಂತರಿಕ ಹಣಕಾಸು ಸಲಹೆಗಾರರು (ಅಭಿಪ್ರಾಯ) : 
ವಿಷಯ ನಿರ್ವಾಹಕ 2 ಶಾಖಾಧಿಕಾರಿ ೨ ಆಂತರಿಕ ಹಣಕಾಸು ಸಲಹೆಗಾರರು ೨ ಪ್ರಧಾನ ಕಾರ್ಯದರ್ಶಿ 
ಆಂತರಿಕ ಹಣಕಾಸು ಸಲಹೆಗಾರರು (ಬಜೆಟ್‌) : 
ವಿಷಯ ನಿರ್ವಾಹಕ ೨ ಶಾಖಾಧಿಕಾರಿ ೨ ಆಂತರಿಕ ಹಣಕಾಸು ಸಲಹೆಗಾರರು ೨ ಪ್ರಧಾನ ಕಾರ್ಯದರ್ಶಿ 
ಕಾನೂನು ಕೋಶ: 
ವಿಷಯ ನಿರ್ವಾಹಕ ಅಧೀನ ಕಾರ್ಯದರ್ಶಿ ಕಾನೂನು ಕೋಶದ ಮುಖ್ಯಸ್ಥರು > ಪ್ರಧಾನ ಕಾರ್ಯದರ್ಶಿ 
(iv) ಪ್ರಕಾರ್ಯಗಳ ನಿರ್ವಹಣೆಗಾಗಿ ನಿರೂಪಿಸಲಾದ ಮಾದರಿಗಳು: 
ದಲಾಯಿತ: ಆತನು ತನಗೆ ವಹಿಸಿಕೊಡಲಾದ ಕೆಲಸಗಳನ್ನು ಆ ದಿನದಂದೇ ನಿರ್ವಹಿಸಬೇಕು. 
ಕಿರಿಯ ಸಹಾಯಕ: ಆತನು ತನಗೆ ವಹಿಸಿಕೊಡಲಾದ ಕೆಲಸಗಳನ್ನು ಆ ದಿನದಂದೇ ನಿರ್ವಹಿಸಬೇಕು. 
ವಿಷಯ ನಿರ್ವಾಹಕರು: (ಕರ್ನಾಟಕ ಸಚಿವಾಲಯ ಕೈಪಿಡಿ ಪ್ರಕಾರ) ಕಡತಗಳನ್ನು/ಟಪಾಲುಗಳನ್ನು 5 ದಿನಗಳವರೆಗೂ ಸಲ್ಲಿಸಬೇಕು. 


ಶಾಖಾಧಿಕಾರಿ 

ಅಧೀನ ಕಾರ್ಯದರ್ಶಿ ಆದ್ಯತೆಯ ಮೇಲೆ ಕೆಲಸವನ್ನು ನಿರ್ವಹಿಸಬೇಕು 
ಉಪಕಾರ್ಯದರ್ಶಿ 

ಪ್ರಧಾನ ಕಾರ್ಯದರ್ಶಿ 


(v) ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ, ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ಅಥವಾ ನೌಕರರು ಬಳಸುವ ನಿಯಮಗಳು, 
ವಿನಿಯಮಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು: 


1. ಕೇಂದ್ರ ಮೋಟಾರು ವಾಹನಗಳ ಅಧಿನಿಯಮ, 1988. 


2. ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು, 1989. 

3. ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ಅಧಿನಿಯಮ, 1957. 

4. ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ನಿಯಮಗಳು, 1957. 

5... ರಸ್ತೆ ಸಾರಿಗೆ ನಿಗಮ ಅಧಿನಿಯಮ, 1950. 

6. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಗಳು, 1961. 

7. ಕರ್ನಾಟಕ ಸಿವಿಲ್‌ ಸೇವಾ (ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು, 1974. 

8. ಇಲಾಖಾ ಬಡ್ತಿ ಸಮಿತಿಗಳು. 

9. ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ ನೌಕರಿ ಭರ್ತಿ) ನಿಯಮಗಳು, 1977. 

10. ಕರ್ನಾಟಕ ಸಿವಿಲ್‌ ಸೇವಾ (ಪ್ರೊಬೇಷನ್‌) ನಿಯಮಗಳು, 1977. 

1. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ರೋಸ್ಟರ್‌. 
12. ಕರ್ನಾಟಕ ಸಿವಿಲ್‌ ಸೇವಾ (ಕಾರ್ಯನಿರ್ವಹಣಾ ವರದಿಗಳು) ನಿಯಮಗಳು, 1994. 

13. ಕರ್ನಾಟಕ ಲೋಕಸೇವಾ ಆಯೋಗ (ಸಮಾಲೋಚನೆ) ವಿನಿಯಮ, 2000. 

14. ಸೇವೆಯಲ್ಲಿರುವಾಗ ಮೃತರಾದ ಸರ್ಕಾರಿ ನೌಕರರ ಅವಲಂಬಿತರಿಗೆ ಅನುಕಂಪ ಆಧಾರದಲ್ಲಿ ನೇಮಕಾತಿ. 
15. ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957. 
16. ಕರ್ನಾಟಕ ಸಿವಿಲ್‌ ಸೇವಾ (ನಡವಳಿಕೆ) ನಿಯಮಗಳು, 1966. 

17. ಕರ್ನಾಟಕ ಸರ್ಕಾರಿ (ವ್ಯವಹಾರ ಹಂಚಿಕೆ) ನಿಯಮಗಳು, 1977. 

18. ಕರ್ನಾಟಕ ಕಾರ್ಯನಿರ್ವಹಣಾ ನಿಯಮಗಳು, 1977. 

19. ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಚಿಕಿತ್ಸೆ) ನಿಯಮಗಳು, 1963. 

20. ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳು. 


೩೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





(vi) ಅದು ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ದಾಖಲೆಗಳ ಪ್ರವರ್ಗ:- 

ಸಾರಿಗೆ ಇಲಾಖೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, 
ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್‌ ಲಿ, - ಇವುಗಳಿಗೆ ಸಂಬಂಧಪಡುವ ಎಲ್ಲಾ ಕಡತಗಳನ್ನು ಸಾರಿಗೆ 
ಸಚಿವಾಲಯವು ನಿರ್ವಹಿಸುತ್ತದೆ ಮತ್ತು ಪರಿಷ್ಕರಿಸುತ್ತದೆ. 
(vi) ರಚನಾ ನೀತಿ ಅಥವಾ ಅದರ ಅನುಷ್ಠಾನದ ಸಂಬಂಧದಲ್ಲಿ ಸಾರ್ವಜನಿಕರೊಡನೆ ಸಮಾಲೋಚನೆ ನಡೆಸುವುದಕ್ಕಾಗಿ ಅಥವಾ ಅವರ ಪ್ರಾತಿನಿಧ್ಯಕ್ಕಾಗಿ 
ಮಾಡಲಾದ ಏರ್ಪಾಡುಗಳ ವಿವರಗಳು: 

ತೆಗೆದುಕೊಂಡ ಕಾರ್ಯನೀತಿ ನಿರ್ಧಾರಗಳು ಹಾಗೂ ಮಾಡಿರುವ ಅನುಷ್ಠಾನವು ಮೋಟಾರು ವಾಹನಗಳ ಅಧಿನಿಯಮ ಮತ್ತು ನಿಯಮಗಳಲ್ಲಿ 
ಒಳಗೊಂಡಿರುತ್ತದೆ. ಅಂಥ ಸಮಾಲೋಚನೆಗಾಗಿ ಅಧಿನಿಯಮ ಮತ್ತು ನಿಯಮಗಳಲ್ಲಿ ಉಪಬಂಧವನ್ನು ಕಲ್ಪಿಸಿದರೆ, ತದನುಸಾರವಾಗಿ ಕ್ರಮ 
ಕೈಗೊಳ್ಳಲಾಗುವುದು. 
(viii ಸಲಹೆಯ ಉದ್ದೇಶಕ್ಕಾಗಿ ಮಂಡಳಿಗಳ, ಪರಿಷತ್ತುಗಳ, ಸಮಿತಿ ಇತ್ಯಾದಿಗಳ ವಿವರಣೆ: ಸಾರಿಗೆ ಸಚಿವಾಲಯದಲ್ಲಿ ಅಂಥ ಯಾವುದೇ ಮಂಡಳಿಗಳು 
ಪರಿಷತ್ತುಗಳು ಅಥವಾ ಸಮಿತಿಗಳು ಇಲ್ಲ. 

(೧0) ಅಧಿಕಾರಿಗಳು ಮತ್ತು ನೌಕರರ ನಿರ್ದೇಶಿಕೆ:- 











ಕ್ರ ಹುಚು ಸುಮ ದೂರವಾಣಿ ಸಂಖ್ಯೆ ಮೊಬೆಲ್‌ 
ಪದನಾಮ ಹೆಸರು pe ಇ-ಮೇಲ್‌ ವಿಳಾಸ 
ಸ ೦ 
ಸ (ಶ್ರೀಯುತರು) ತಥೇಡಿ/ಮನ 
080-22353912 

ಸರ್ಕಾರದ ಅಪರ ಮುಖ್ಯ 
1 ಪಿ. ರವಿಕುಮಾರ್‌ (೧)080- 9448124242 | secretarytransport@gmail.com 

ಕಾರ್ಯದರ್ಶಿ 

26486429 
ಶಾಖಾಧಿಕಾರಿ 
ಶಾಂತಕುಮಾರ್‌ 

2 ಅಪರ ಮುಖ್ಯ ಕಾರ್ಯದರ್ಶಿಯವರ ತ 080-22353912 9448684025 | shanthakumarkgs@gmail.com 

ಆಪ್ತ ಶಾಖೆ | 





ಹಿರಿಯ ಶೀಘ್ರಲಿಪಿಗಾರರು 
3 ಅಪರ ಮುಖ್ಯ ಕಾರ್ಯದರ್ಶಿಯವರ ಛಾಯಾ.ಹೆಚ್‌.ಟಿ 080-22353912 9036651962 hemashree_85yahoo.co.in 
ಆಪ್ಪ ಶಾಖೆ 





ಶೀಘಲಿಪಿಗಾರ್ತಿ 
ಅಪರ ಮುಖ್ಯ ಮಹಾಜಬೀನ್‌ ಸೈ. 
ಕಾರ್ಯದರ್ಶಿಯವರ ಮುಲ್ಲಾ 

ಆಪ್ತ ಶಾಖೆ 


080-22353912 9740250746 meharkgs@gmail.com 





ದಲಾಯಿತ್‌ 

ಅಪರ ಮುಖ್ಯ 
ಕಾರ್ಯದರ್ಶಿಯವರ 
ಆಪ್ತ ಶಾಖೆ (ಖಾಲಿ) 


ಖಾಲಿ 080-22353912 9986362175 





ಜಮೇದಾರ್‌ 

ಅಪರ ಮುಖ್ಯ 
ಕಾರ್ಯದರ್ಶಿಯವರ 
ಆಪ್ತ ಶಾಖೆ 


ಉಮಾಪತಿ 080-22353912 9980097211 





080-22353962 
(R)O80- 9972109572 
23481021 


ಎನ್‌.ಶ್ರೀನಿವಾಸ 
ಮೂರ್ತಿ 


7 ಸರ್ಕಾರದ ಉಪಕಾರ್ಯದರ್ಶಿ 





ಶೀಘಲಿಪಿಗಾರರು 


8 ಉಪ ಕಾರ್ಯದರ್ಶಿಯವರ ಖಾಲಿ 
ಆಪ್ತ ಶಾಖೆ (ಖಾಲಿ) 





9 ಕಿರಿಯ ಸಹಾಯಕ (ಖಾಲಿ) ಖಾಲಿ 























10 ಜಮೇದಾರ್‌ / ದಲಾಯತ್‌ (ಖಾಲಿ) ಖಾಲಿ 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ 


೩೬೮೩ 

































































080-22032292 undersecretarytransportl@ 
11 ಸರ್ಕಾರದ ಅಧೀನ ಕಾರ್ಯದರ್ಶಿ ಕೆ.ಬೀರೇಶ್‌ 9845058774 
(೧) 7760992043 gmail.com 
ಶೀಘಲಿಪಿಗಾರರು 
12 ಅಧೀನ ಕಾರ್ಯದರ್ಶಿಯವರ ಸಿ.ಸುಚರಿತಾ 080-22032292 9945246257 
ಆಪ್ತ ಶಾಖೆ 
ಜಮೇದಾರ್‌ 080-22032292 
13 ಅಧೀನ ಕಾರ್ಯದರ್ಶಿಯವರ ಶೋಭಾ ಎಸ್‌.ವಿ (R)o80- 9008317905 
ಆಪ್ತ ಶಾಖೆ 26657108 
ಶಾಖಾಧಿಕಾರಿ 
14 ಕೆ. ನಾಗರಾಜು 080-22032914 9945434613 
ಸಾರಿಗೆ-1 ಶಾಖೆ 
ಎಸ್‌.ಸುನೀತಾ 
080- 
15 ಹಿರಿಯ ಸಹಾಯಕಿ 080-22032014 7760660609 
22032014 
ಸಾರಿಗೆ-1 ಶಾಖೆ 
16 ಸಹಾಯಕ ಶಿವಕೇಶವ . ಪಿ 080-22032914 9845233307 
ಸಹಾಯಕ 
17 ಖಾಲಿ 080-22032914 
ಸಾರಿಗೆ-1 ಶಾಖೆ (ಖಾಲಿ) 
ಕಿರಿಯ ಸಹಾಯಕಿ 
18 ಮೇರಿ ಸುಪ್ರಿಯ 080-22032914 9591805354 
ಸಾರಿಗೆ-1 ಶಾಖೆ 
ಬೆರಳಚ್ಚುಗಾರ್ತಿ 
19 ಆರ್‌.ದೀಪಾ 080-22032914 8197355643 
ಸಾರಿಗೆ-1 ಶಾಖೆ 
ದಲಾಯತ್‌ (ಖಾಲಿ) 
20 ಖಾಲಿ 
ಸಾರಿಗೆ-1 ಶಾಖೆ 
ಪೀಠಾಧಿಕಾರಿ 
21 ಆರ್‌. ಪ್ರಭುಶಂಕರ್‌ 080-22032014 9945800428 
ಸಾರಿಗೆ-2 ಶಾಖೆ 
ಹಿರಿಯ ಸಹಾಯಕ 
22 ನಾರಾಯಣಸ್ವಾಮಿ 080-22032014 9611141598 
ಸಾರಿಗೆ-2 ಶಾಖೆ 
ಸಹಾಯಕ 
23 ಖಾಲಿ 080-22032014 9945017003 
ಸಾರಿಗೆ-2 ಶಾಖೆ 
ಸಹಾಯಕ 
24 ಜಿ.ಆರ್‌.ಹೇಮಂತ್‌ 080-22032014 
ಸಾರಿಗೆ-2 ಶಾಖೆ 
ಬೆರಳಚ್ಚುಗಾರರು 
25 ಶ್ರೇತಾ 080-22032014 9980697149 
ಸಾರಿಗೆ-2 ಶಾಖೆ 
ದಲಾಯತ್‌/ ಗೂಪ್‌ ಡಿ (ಖಾಲಿ) 
26 
ಸಾರಿಗೆ-2 ಶಾಖೆ 
ಶಾಖಾಧಿಕಾರಿ 
27 ವಿ.ಎಸ್‌.ಉಮಾದೇವಿ 080-22032336 9449963252 
ಸಮನ್ವಯ ಶಾಖೆ 
ಸಹಾಯಕಿ 
28 ಆರ್‌. ಸರಸ್ವತಮ್ಮ 
ಸಮನ್ವಯ ಶಾಖೆ 080-22032336 
ಕಿರಿಯ ಸಹಾಯಕ 
29 ಖಾಲಿ 
ಸಮನ್ವಯ ಶಾಖೆ (ಖಾಲಿ) 









































೩೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 

ಕಿರಿಯ ಸಹಾಯಕ 

30 ಖಾಲಿ 
ಸಮನ್ವಯ ಶಾಖೆ (ಖಾಲಿ) 
ಜಮೇದಾರ್‌ / ದಲಾಯತ್‌ 

31 ಖಾಲಿ 
ಸಮನ್ವಯ ಶಾಖೆ (ಖಾಲಿ) 

32 | ಜಮೇದಾರ್‌ / ದಲಾಯತ್‌ (ಖಾಲಿ) ಖಾಲಿ 

33 ಬೆರಳಚ್ಚುಗಾರ್ತಿ ಪ್ರೇಮಕುಮಾರಿ 080-22032292 9743384650 




















(೫) ನಷ್ಟ ಪರಿಹಾರ ವ್ಯವಸ್ಥೆಯನ್ನು ಒಳಗೊಂಡಂತೆ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಪಡೆಯುತ್ತಿರುವ ಮಾಸಿಕ 





ತ್ರ 


ಸ 


೦. 


ಪದನಾಮ 


ಒಟ್ಟು ವೇತನ 
ರೂ.ಗಳಲ್ಲಿ 





ಹ 


ಪಿ.ರವಿಕುಮಾರ್‌ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 


ಸಾರಿಗೆ ಇಲಾಖೆ 


1.95,200/- 





ಶಾಂತಕುಮಾರ್‌ ಕೆ.ಎಂ, 
ಶಾಖಾಧಿಕಾರಿ 


ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


51,135/- 





ಛಾಯಾ.ಹೆಚ್‌.ಟಿ 
ಹಿರಿಯ ಶೀಘ್ರಲಿಪಿಗಾರರು 
ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


32,580/-/- 





ಮಹಾಜಬೀನ್‌ ಸೈ. ಮುಲ್ಲಾ, 
ಶೀಘಲಿಪಿಗಾರ್ತಿ 


ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


33,324/- 





ದಲಾಯತ್‌ 
ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


ಖಾಲಿ 





ಉಮಾಪತಿ 
ಜಮೇದಾರ್‌ 
ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


28,300/- 





ಎನ್‌.ಶ್ರೀನಿವಾಸಮೂರ್ತಿ 


ಸರ್ಕಾರದ ಉಪಕಾರ್ಯದರ್ಶಿ, ಸಾರಿಗೆ ಇಲಾಖೆ 


83,505/- 





ಶೀಘಲಿಪಿಗಾರರು 


ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ (ಖಾಲಿ) 


ಖಾಲಿ 





ಕಿರಿಯ ಸಹಾಯಕ (ಖಾಲಿ) 
ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ (ಖಾಲಿ) 


ಖಾಲಿ 





10 


ಜಮೇದಾರ್‌ / ದಲಾಯತ್‌ (ಖಾಲಿ) 





1] 


ಕೆ.ಬೀರೇಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಾರಿಗೆ ಇಲಾಖೆ 


49,930/- 








12 





ಸಿ.ಸುಚರಿತಾ, ಶೀಘಲಿಪಿಗಾರರು 


ಅಧೀನ ಕಾರ್ಯದರ್ಶಿಯವರ ಆಪ್ತ ಶಾಖೆ 


27.920/- 














ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ 


೩೬೮೫ 








13 


ಶೋಭಾ ಎಸ್‌.ವಿ, ಜಮೇದಾರ್‌ 







































































26,150/- 
ಅಧೀನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
14 ಕೆ.ನಾಗರಾಜ್‌ ಶಾಖಾಧಿಕಾರಿ 
40,639/- 
ಸಾರಿಗೆ-1 ಶಾಖೆ 
15 ಎಸ್‌.ಸುನೀತಾ, 
ಹಿರಿಯ ಸಹಾಯಕಿ 32,994/- 
ಸಾರಿಗೆ-1 ಶಾಖೆ 
16 ಸಹಾಯಕ-1 ಖಾಲಿ 
17 ಶಿವಕೇಶವ.ಪಿ 
ಸಹಾಯಕ 27,755/- 
ಸಾರಿಗೆ-1 ಶಾಖೆ 
18 ಮೇರಿ ಸುಪ್ರಿಯ 
19,500/- 
ಕಿರಿಯ ಸಹಾಯಕಿ 
19 ಆರ್‌.ದೀಪಾ, 
ಬೆರಳಚ್ಚುಗಾರ್ತಿ 19,318/- 
ಸಾರಿಗೆ-1 
20 ದಲಾಯತ್‌ / ಗೂಪ್‌ ಡಿ (ಖಾಲಿ) ಖಾಲಿ 
21 ಆರ್‌.ಪ್ರಭುಶಂಕರ್‌ 
ಪೀಠಾಧಿಕಾರಿ 52,000/- 
ಸಾರಿಗೆ-2 ಶಾಖೆ 
22 ಶ್ರೀ ಎಸ್‌.ನಾರಾಯಣಸ್ವಾಮಿ 
32,500/- 
ಹಿರಿಯ ಸಹಾಯಕರು, ಸಾರಿಗೆ-2 ಶಾಖೆ, 
23 ಜಿ.ಆರ್‌.ಹೇಮಂತ್‌ 
26,000/- 
ಸಹಾಯಕ ಸಾರಿಗೆ-2 ಶಾಖೆ 
24 ಸಹಾಯಕ, ಸಾರಿಗೆ-2 ಶಾಖೆ 
25 ಶ್ವೇತಾ 
18,905/- 
ಬೆರಳಚ್ಚುಗಾರರು, ಸಾರಿಗೆ-2 ಶಾಖೆ 
26 ದಲಾಯತ್‌/ ಗೂಪ್‌ ಡಿ (ಖಾಲಿ) ಖಾಲಿ 
27 ವಿ.ಎಸ್‌.ಉಮಾದೇವಿ 
ಶಾಖಾಧಿಕಾರಿ 47,490/- 
ಸ್ಲೀಮರ ಶಾಖೆ 
ಸ 
28 ಆರ್‌. ಸರಸ್ವತಿ, 
27.000/- 
ಸಹಾಯಕಿ. ಸಮನ್ವಯ ಶಾಖೆ 
29 ಕಿರಿಯ ಸಹಾಯಕ ಖಾಲಿ 
30 ಕಿರಿಯ ಸಹಾಯಕ ಖಾಲಿ 
3] ಜಮೇದಾರ್‌ / ದಲಾಯತ್‌ ಖಾಲಿ 
32 ಜಮೇದಾರ್‌ / ದಲಾಯತ್‌ ಖಾಲಿ 
33 ಪ್ರೇಮಕುಮಾರಿ 
46,305/- 
ಬೆರಳಚ್ಚುಗಾರ್ತಿ 








ಟಿಪ್ಪಣಿ:- ಆಂತರಿಕ ಹಣಕಾಸು ಸಲಹೆಗಾರರು (ಐಎಫ್‌ಎ) ಶಾಖೆ ಮತ್ತು ಕಾನೂನು ಮುಖ್ಯ ಶಾಖೆಯ ಸಂಬಂಧದಲ್ಲಿನ ಅಧಿಕಾರಿಗಳ ಮತ್ತು ನೌಕರರ 
ನಿರ್ದೇಶಿಕೆಯನ್ನು ಗೃಹ ಇಲಾಖೆಯಿಂದ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. 


೩೬೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ 


ಭಾಗ ೩ 





(x1) ಎಲ್ಲ ಯೋಜನೆಗಳು, ಉದ್ದೇಶಿತ ವೆಚ್ಚ ಮತ್ತು ಬಟವಾಡೆ ಮಾಡಿದ್ದರ ಬಗೆಗಿನ ವರದಿಗಳ ವಿವರಗಳೊಂದಿಗೆ ಅದರ ಪ್ರತಿಯೊಂದು ಏಜೆನ್ಸಿಗೆ 


ಹಂಚಿಕೆ ಮಾಡಲಾದ ಬಜೆಟ್‌ : 
































































































































ಸಾರಿಗೆ ಇಲಾಖೆ 
ಬಿಡುಗಡೆ 
ಯೋಜನೆಯ ಹೆಸರು ಲೆಕ್ಕ ಶೀರ್ಷಿಕೆ ಸ ಜಗತ ಗೊಳಿಸಲಾದ 
ಯೋಜನೇತರ ಅನುದಾನ ಮೊತ್ತ 
ಇತರೆ ಸಾರಿಗೆ ಸೇವೆಗಳು - ಮಾಲಿನ್ಯ ನಿಯಂತ್ರಣ 2041-00-101-0-01 ಯೋಜನೆ 100.00 100.00 
ಚಾಲಕ ತರಬೇತಿ ಸಂಸ್ಥೆ ಸ್ಥಾಪನೆ 5055-00-050-0-04 ಯೋಜನೆ 1100.00 1101.00 
2041-00-800-0-02 ಯೋಜನೆ 443.01 443.01 
ಪಾದೇಶಿಕ ಸಾರಿಗೆ ಕಛೇರಿ ಕಟ್ಟಡ ಮತ್ತು ಚಾಲನಾ ಪಥ | 4059-80-051-0-34 ಯೋಜನೆ 600.00 600.00 
ನಿರ್ಮಾಣ 
6651.71 6651.71 
2014-15ನೇ ಸಾಲಿನಲ್ಲಿ ಸಾರಿಗೆ ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾದ ಅನುದಾನದ ವಿವರ 
ಕರಾರಸಾಸಂಸ್ಥೆ 
ಯೋಜನೆ ಯೋಜನೇತರ 
ವಿಶೇಷ ಅಭಿವೃದ್ಧಿ ಯೋಜನೆ ಹಂಚಿಕೆ ಬಿಡುಗಡೆ ವಿವಿಧ ರೀತಿಯ ಬಸ್‌ ಹಂಚಿಕೆ ಬಿಡುಗಡೆ 
ಲೆಕ್ಕ ಶೀರ್ಷಿಕೆ (ರೂ.ಲಕ್ಷಗಳಲ್ಲಿ) (ರೂ.ಲಕ್ಷಗಳಲ್ಲಿ) ಪಾಸುಗಳು ಲೆಕ್ಕ ಶೀರ್ಷಿಕೆ (ರೂ.ಲಕ್ಷಗಳಲ್ಲಿ | (ರೂ.ಲಕ್ಷಗಳಲ್ಲಿ) 
5055-00-190-1-00 1138.50 1138.50 ಬ ಜು 18920.33 18920.33 
08-09-10-11 
ವಾಕರಾರಸಾಸಂಸ್ಥೆ 
ಯೋಜನೆ ಯೋಜನೇತರ 
ವಿಶೇಷ ಅಭಿವೃದ್ಧಿ ಯೋಜನೆ ಹಂಚಿಕೆ ಬಿಡುಗಡೆ ವಿವಿಧ ರೀತಿಯ ಬಸ್‌ ಹಂಚಿಕೆ ಬಿಡುಗಡೆ 
ಲೆಕ್ಕ ಶೀರ್ಷಿಕೆ (ರೂ.ಲಕ್ಷಗಳಲ್ಲಿ) (ರೂ.ಲಕ್ಷಗಳಲ್ಲಿ ಪಾಸುಗಳು ಲೆಕ್ಕ ಶೀರ್ಷಿಕೆ (ರೂ.ಲಕ್ಷಗಳಲ್ಲಿ | (ರೂ.ಲಕ್ಷಗಳಲ್ಲಿ) 
5055-00-190-1-00 1138.50 1138.50 3055-00-190-0-04-09- 3938.07 3938.07 
02-07-06-11-08 
ಈಕರಾರಸಾಸಂಸ್ಥೆ 
ಯೋಜನೆ ಯೋಜನೇತರ 
ವಿಶೇಷ ಅಭಿವೃದ್ಧಿ ಯೋಜನೆ ಹಂಚಿಕೆ ಬಿಡುಗಡೆ ವಿವಿಧ ರೀತಿಯ ಬಸ್‌ ಹಂಚಿಕೆ ಬಿಡುಗಡೆ 
ಲೆಕ್ಕ ಶೀರ್ಷಿಕೆ (ರೂ.ಲಕ್ಷಗಳಲ್ಲಿ) (ರೂ.ಲಕ್ಷಗಳಲ್ಲಿ) ಪಾಸುಗಳು ಲೆಕ್ಕ ಶೀರ್ಷಿಕೆ (ರೂ.ಲಕ್ಷಗಳಲ್ಲಿ) (ರೂ.ಲಕ್ಷಗಳಲ್ಲಿ) 
5055-00-190-2-00 1138.50 1138.50 3055-00-190-0-05-09- 5615.35 5615.35 
02-07-06-11-08 
ಬೆಂಮನಸಾಸಂಸ್ತೆ 
ಯೋಜನೇತರ 
ವಿವಿಧ ರೀತಿಯ ಬಸ್‌ ಪಾಸುಗಳು ಲೆಕ್ಕ ಹಂಚಿಕೆ (ರೂ.ಲಕ್ಷಗಳಲ್ಲಿ) ಬಿಡುಗಡೆ (ರೂ.ಲಕ್ಷಗಳಲ್ಲಿ) 
ಶೀರ್ಷಿಕೆ 
3055-00-190-0-03-09-08-07-06-11 14008.47 14008.47 
ಡಿಡಿಯುಟಿಟಿಎಲ್‌ 
ಯೋಜನೆ 
ಟ್ರಕ್‌ ಟರ್ಮಿನಲ್‌ಗಳ ನಿರ್ಮಾಣಕ್ಕಾಗಿ ಹಂಚಿಕೆ (ರೂ.ಲಕ್ಷಗಳಲ್ಲಿ) ಬಿಡುಗಡೆ (ರೂ.ಲಕ್ಷಗಳಲ್ಲಿ) 
5055-00-050-0-02-386 1800.00 1.00 





ನರ್ಮ್‌ (ಸಾರಿಗೆ ಸಂಸ್ಥೆಗಳಿಗೆ) 





ನಗರ ಸಾರಿಗೆಯ ಮೂಲಭೂತ ಸೌಕರ್ಯಗಳಿಗೆ 


ಹಂಚಿಕೆ (ರೂ.ಲಕ್ಷಗಳಲ್ಲಿ) 


ಬಿಡುಗಡೆ (ರೂ.ಲಕ್ಷಗಳಲ್ಲಿ) 








5055-00-800-0-01 





660.00 





0.00 














ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೮೭ 





(xii) ಹಂಚಿಕೆ ಮಾಡಿದ ಮೊತ್ತದೊಂದಿಗೆ ಸಹಾಯಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಮತ್ತು ಅಂತಹ ಕಾರ್ಯಕ್ರಮಗಳ ಫಲಾನುಭವಿಗಳ 
ವಿವರಗಳು: 
ಸಾರಿಗೆ ಸಚಿವಾಲಯವು ಯಾವುದೇ ಸಹಾಯಕ ಕಾರ್ಯಕ್ರಮವನ್ನು ನೇರವಾಗಿ ನಿರ್ವಹಿಸುವುದಿಲ್ಲ. ಆದರೆ ಇದು ಸಹಾಯಕ 
ಕಾರ್ಯಕ್ರಮಗಳಿಗೆ ನಿಧಿಗಳನ್ನು ಮ೦ಜೂರು ಮಾಡುತ್ತದೆ. 
(xiii) ರಿಯಾಯಿತಿಗಳು, ಪರ್ಮಿಟ್ಟುಗಳು ಅಥವಾ ಅಧಿಕಾರ ಪತ್ರ ಪಡೆದುಕೊಂಡವರ ವಿವರಗಳು: 
ಸಾರಿಗೆ ಸಚಿವಾಲಯವು ಬಾಬ್ತು ಸಂ. (0 ರಲ್ಲಿ ವಿವರಿಸಲಾದಂತಹ ನಿಧಿಗಳನ್ನು ಮಂಜೂರು ಮಾಡುತ್ತದೆ. ಮೋಟಾರು ವಾಹನಗಳ 
ಅಧಿನಿಯಮದ ಪ್ರಕಾರ ಮೋಟಾರು ವಾಹನಗಳಿಗೆ ಪರ್ಮಿಟ್ಟುಗಳನ್ನು ಸಾರಿಗೆ ಇಲಾಖೆ (ಕ್ಷೇತ್ರ ಇಲಾಖೆ) ಯಿಂದ ಮಂಜೂರು ಮಾಡಲಾಗುತ್ತದೆ. 
(xiv) ವಿದ್ಯುನ್ಮಾನ ರೂಪದಲ್ಲಿ ಹೊಂದಿರುವ ಮಾಹಿತಿಯ ಸಂಬಂಧದಲ್ಲಿನ ವಿವರಗಳು: 
ಇಲ್ಲ. 
(x೪) ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯ ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದರೆ ಅವುಗಳು ಸೇರಿದಂತೆ ಇತರ ಮಾಹಿತಿಯನ್ನು 
ಪಡೆದುಕೊಳ್ಳುವುದಕ್ಕಾಗಿ ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರಗಳು: ಸಾರಿಗೆ ಸಚಿವಾಲಯವು ಯಾವುದೇ ಅಂತಹ ಗಂಥಾಲಯವನ್ನು 
ನಿರ್ವಹಿಸುತ್ತಿಲ್ಲ. 
(೫೫1 ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಇತರೆ ವಿವರಗಳು: 
1) ಮೊದಲನೆ ಮೇಲ್ಮನವಿ ಪ್ರಾಧಿಕಾರ:- 
ಶ್ರೀ ಕೆ. ಬೀರೇಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ 
ಕರ್ನಾಟಕ ಸರ್ಕಾರದ ಸಚಿವಾಲಯ, 1ನೇ ಮಹಡಿ, ಕೊಠಡಿ ಸಂಖ್ಯೆ: 125 
ಬಹುಮಹಡಿ ಕಟ್ಟಡ, ಬೆಂಗಳೂರು-560 001, ದೂರವಾಣಿ ನಂ. 080-22032292. 
2) ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಇತರೆ ವಿವರಗಳು: 
(1) ಶ್ರೀ ಪ್ರಭುಶಂಕರ್‌ 
ಪೀಠಾಧಿಕಾರಿ, ಸಾರಿಗೆ ಶಾಖೆ-2 
ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, 1ನೇ ಮಹಡಿ, ಕೊಠಡಿ ಸಂಖ್ಯೆ: 122, 
ಬಹುಮಹಡಿ ಕಟ್ಟಡ, ಬೆಂಗಳೂರು - 560 001, ದೂರವಾಣಿ ಸಂ: 080-22032014. 
(2) ಶ್ರೀ ಕೆ.ನಾಗರಾಜು. ಎಂ 
ಶಾಖಾಧಿಕಾರಿ, ಸಾರಿಗೆ ಶಾಖೆ-| 
ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, 1ನೇ ಮಹಡಿ, ಕೊಠಡಿ ಸಂಖ್ಯೆ: 101, 
ಬಹುಮಹಡಿ ಕಟ್ಟಡ, ಬೆಂಗಳೂರು - 560 001, ದೂರವಾಣಿ ಸಂ: 080-22032914. 
(3) ಶ್ರೀ ವಿ.ಎಸ್‌.ಉಮಾದೇವಿ, 
ಶಾಖಾಧಿಕಾರಿ, ಸಮನ್ವಯ ಶಾಖೆ 
ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, 1ನೇ ಮಹಡಿ, ಕೊಠಡಿ ಸಂಖ್ಯೆ: 101, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು - 560 001, ದೂರವಾಣಿ ಸಂ: 080-22032336. 
3) ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮಗಳು ಮತ್ತು ಇತರ ವಿವರಗಳು: 
1 ಶ್ರೀ ಎಸ್‌.ನಾರಾಯಣಸ್ಥಾಮಿ 
ಹಿರಿಯ ಸಹಾಯಕರು, ಸಾರಿಗೆ-2 ಶಾಖೆ, 
ಕರ್ನಾಟಕ ಸರ್ಕಾರದ ಸಚಿವಾಲಯ, ಕೊಠಡಿ ಸಂಖ್ಯೆ:122, 1ನೇ ಮಹಡಿ, 
ಬಹುಮಹಡಿ ಕಟ್ಟಡ, ಬೆಂಗಳೂರು-01, ದೂರವಾಣಿ ಸಂ:080-22032014. 
2) ಶ್ರೀ ಪಿ.ಶಿವಕೇಶವ 
ಸಹಾಯಕರು, ಸಾರಿಗೆ-1 ಶಾಖೆ, 
ಕರ್ನಾಟಕ ಸರ್ಕಾರದ ಸಚಿವಾಲಯ, ಕೊಠಡಿ ಸಂಖ್ಯೆ:101, 1ನೇ ಮಹಡಿ, 
ಬಹುಮಹಡಿ ಕಟ್ಟಡ, ಬೆಂಗಳೂರು-01, ದೂರವಾಣಿ ಸಂ:080-22032914. 
(xvii) ಗೊತ್ತುಪಡಿಸಬಹುದಾದಂತಹ ಇತರೆ ಮಾಹಿತಿ 
- ಇಲ್ಲ - 
P.R. 747 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50 - 200 ಕೆ. ಬೀರೇಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


೩೬೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 97 ಐಎಂಎಂ 2015, ಬೆಂಗಳೂರು, ದಿನಾಂಕ : 17-07-2015 


ದಿನಾಂಕ : 01-01-2015ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಅಪರ ಔಷಧ ನಿಯಂತ್ರಕರ (ವೇತನ ಶ್ರೇಣಿ ರೂ. 40,050-56,550) 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬ೦ಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯ ಬಗ್ಗೆ 
ಬಾಧಿತರು ತಮ್ಮ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ 
ಮೂಲಕ ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮೊದಲನೇ ಮಹಡಿ, 
ವಿಕಾಸಸೌಧ, ಬೆಂಗಳೂರು, ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ). 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 97 ಐಎಂಎಂ 2015, ಬೆಂಗಳೂರು, ದಿನಾಂಕ : 17-07-2015ಕ್ಕೆ ಅನುಬಂಧ ಔಷಧ ನಿಯಂತ್ರಣ ಇಲಾಖೆಯ 
ಅಪರ ಔಷಧ ನಿಯಂತ್ರಕರ ವೃಂದದ ದಿನಾಂಕ : 01-01-2015ರಲ್ಲಿದ್ದಂತೆ, ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ 






































ನೈಜವಾಗಿ 
ನೇರ ನೇಮಕಾತಿಗೆ/ಜ್ಯೇಷ್ಠತೆಗೆ 
ಕ್ರ ಸೇವೆಗೆ ಸೇರಿದ ಮುಂಬಡ್ತಿ ಡೆ 
ಹೆಸರು ಶ್ರೀ/ಶ್ರೀಮತಿ ನೇಮಕಾತಿ/ಮುಂಬಡ್ತಿ/ | ಜನ್ಮ ದಿನಾಂಕ ಹ ನೈಜವಾದ ಅರ್ಹತಾ 
ಸಂ. ಈ ದಿನಾಂಕ ಹೊಂದಿದ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 
1. | ಬಾಗೋಜಿ ಟಿ. ಮುಂಬಡ್ತಿ 24-7-1964 15-10-1991 | 26-08-2014 26-08-2014 
ಖಾನಾಪುರೆ (ಪ.ಜಾ) 
೧.೧. 748 ಬಿ. ಕಮಲಮ್ಮ 
50 -25 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮನ್ವಯ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 98 ಐಎಂಎಂ 2015, ಬೆಂಗಳೂರು, ದಿನಾಂಕ : 17-07-2015 

ದಿನಾಂಕ : 01-01-2015ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಉಪ ಔಷಧ ನಿಯಂತ್ರಕರ (ವೇತನ ಶ್ರೇಣಿ ರೂ. 36,300-53,850) 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬ೦ಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯ ಬಗ್ಗೆ 
ಬಾಧಿತರು ತಮ್ಮ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ 
ಮೂಲಕ ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮೊದಲನೇ ಮಹಡಿ, 
ವಿಕಾಸಸೌಧ, ಬೆಂಗಳೂರು, ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ). 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 98 ಐಎಂಎಂ 2015, ಬೆಂಗಳೂರು, ದಿನಾಂಕ : 17-07-2015ಕ್ಕೆ ಅನುಬಂಧ 
ಔಷಧ ನಿಯಂತ್ರಣ ಇಲಾಖೆಯ ಉಪ ಔಷಧ ನಿಯಂತ್ರಕರ ವೃಂದದ ದಿನಾಂಕ : 01-01-2015ರಲ್ಲದ್ದಂತೆ, ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ 

















ನಜವಾಗಿ 
ನೇರ J ನೇಮಕಾತಿಗೆ/ಜ್ಲೇಷತೆಗೆ 
3 ಹೆಸರು ಶ್ರೀ/ಶ್ರೀಮತಿ ನೇಮಕಾತಿ/ಮುಂಬಡಿ ಜನ್ನ ದಿನಾಂಕ ಸಗ ಸಂದ ನುಂಬಡ್ತಿ ನೈಜವಾದ (ಹನ 
ಸಂ. ಸಾಪ / ಕ [5ಕ್ಕೆ ದಿನಾಂಕ ಹೊಂದಿದ J 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 
1. ಹಿರೋಳಿ ರೇವಣಸಿದ್ದಪ್ಪ ಮುಂಬಡ್ತಿ 27-5-1965 15-10-1991 27-12-2005 27-12-2005 
(ಪ.ಜಾ) 



















































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೮೯ 
2. | ಹೆಚ್‌. ಶ್ರೀನಿವಾಸ್‌ ಮುಂಬಡ್ತಿ 23-3-1900 15-10-1991 17-5-2013 1-6-2010 — 
(ಪ.ಜಾ) 
3. | ಡಾ| ಎನ್‌. ವಡಿವೇಲು ಮುಂಬಡ್ತಿ 5-10-1955 19-7-1982 01-6-2010 1-6-2010 — 
4. | ಎ೦.ಎ.ವಿ. ಅನ್ಸಾರಿ ಮುಂಬಡ್ತಿ 23-4-1957 19-7-1982 27-1-2014 27-1-2014 ದ 
5. | ಬಿ.ಪಿ. ಅರುಣ್‌ ಮುಂಬಡ್ತಿ 14-5-1962 15-10-1991 29-5-2014 29-05-2014 — 
6. | ದೀಪಕ್‌ ಎನ್‌. ಮುಂಬಡ್ತಿ 14-11-1962 4-8-1993 29-5-2014 29-5-2014 — 
ಗಾಯಕ್‌ವಾಡ್‌ 
7. | ಅಮರೇಶ ತುಂಬಗಿ ಮುಂಬಡ್ತಿ 1-4-1964 23-4-1993 29-5-2014 29-5-2014 ದ 
8. | ಎಸ್‌. ಉಮೇಶ್‌ ಮುಂಬಡ್ತಿ 18-5-1968 4-12-1995 29-5-2014 29-5-2014 — 
(ಪ.ಜಾ) (ಪದವೀಧರ 
ಫಾರ್ಮಾಸಿಸ್ಟ್‌) 
22-6-1998 
(ಔಷಧ 
ಪರಿವೀಕ್ಷಕರು) 
9. | ನಜೀರ್‌ ಅಹಮದ್‌ ಮುಂಬಡ್ತಿ 1-6-1906 24-4-1993 29-5-2014 29-5-2014 — 
P.R. 749 ಬಿ. ಕಮಲಮ್ಮ 
50 -25 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮನ್ವಯ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಕುಕ 103 ಐಎಂಎಂ 2015, ಬೆಂಗಳೂರು, ದಿನಾಂಕ : 16-07-2015 


ದಿನಾಂಕ : 01-01-2015ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸಹ ಪ್ರಾಧ್ಯಾಪಕರ (ವೇತನ ಶ್ರೇಣಿ ರೂ. 37,400-67,000) ವೃಂದದ 
ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬ೦ಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯ ಬಗ್ಗೆ ಬಾಧಿತರು 
ತಮ್ಮ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ ಮೂಲಕ 
ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆ೦ಗಳೂರು, ಇವರಿಗೆ 


ಸಲ್ಲಿಸತಕ್ಕದ್ದು. 


ದ ಜಂ) 


ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ). 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 103 ಐಎಂಎಂ 2015, ಬೆಂಗಳೂರು, ದಿನಾಂಕ : 16-07-2015ಕ್ಕೆ ಅನುಬಂಧ 


ಔಷಧ ನಿಯಂತ್ರಣ ಇಲಾಖೆಯ ಸಹ ಪ್ರಾಧ್ಯಾಪಕರ ವೃಂದದ ದಿನಾಂಕ : 01-01-2015ರಲ್ಲಿದ್ದಂತೆ, ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ 

















ನೈಜವಾಗಿ 
ನೇರ ನೇಮಕಾತಿಗೆ/ಜ್ಯೇಷ್ಠತೆಗೆ 
ಕ್ರ ಸೇವೆಗೆ ಸೇರಿದ ಮುಂಬಡ್ತಿ 
ಹೆಸರು ಶ್ರೀ/ಶ್ರೀಮತಿ ನೇಮಕಾತಿ/ಮುಂಬಡ್ತಿ/ | ಜನ್ಮ ದಿನಾಂಕ ನೈಜವಾದ ಅರ್ಹತಾ ಷರಾ 
ಸಂ. 3 ದಿನಾಂಕ ಹೊಂದಿದ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 
ಫಾರ್ಮಾಸ್ಯೂಟಕಲ್‌ ಕೆಮಿಸ್ಟಿ 
1. | ಡಾ| ಜೆ. ಚಂದ್ರಶೇಖರ್‌ ಮುಂಬಡ್ತಿ 5-2-1964 3-2-1997 22-9-2005 22-9-2005 — 
































೩೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 
























































2. (ಡಾ| ಕಲಸ್ಕರ್‌ ಮುಂಬಡ್ತಿ 1-6-1909 3-2-1997 22-9-2005 22-9-2005 — 
ಗುರುನಾಥ್‌ (ಪ.ಜಾ) 
ಫಾರ್ಮಾಸ್ಯೂಟಿಕ್ಸ್‌ 
1. | ಬಿ.ಪಿ. ಮಂಜುಳ ಮುಂಬಡ್ತಿ 6-4-1964 15-9-1998 22-9-2005 22-9-2005 — 
2. | ಡಾ॥ ಸತೀಶ ಬಾಬು ನೇರ ನೇಮಕಾತಿ 14-4-1968 14-1-2011 14-1-2011 14-1-2011 — 
ಬಿ.ಕೆ. 
ಫಾರ್ಮಾಕಾಲಜಿ 
1. | ಡಾ॥ ಚಂದ್ರಶೇಖರ ನೇರ ನೇಮಕಾತಿ 13-6-1967 22-10-1999 5-6-2008 5-6-2008 — 
ಮಲ್ಲಣ್ಣ ಸುಲ್ತಾನಪುರ (ಜೂನಿಯರ್‌ 
ಕೆಮಿಸ್ಟ್‌) 
05-06-2008 
ಫಾರ್ಮಾಕಾಗ್ನಸಿ 
1. | ಡಾ॥ ರೂಪಶ್ರೀ ಟಿ.ಎಸ್‌. ನೇರ ನೇಮಕಾತಿ 22-7-1976 14-1-2011 14-1-2011 14-1-2011 — 
P.R. 758 ಬಿ. ಕಮಲಮ್ಮ 
50 -25 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ಯ). 


ಛಂ 


(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 
ಹೆಚ್ಚುವರಿ ಅಧಿಸೂಚನೆ 


ಸಂಖ್ಯೆ: ಲೋಇ/37/ಇಎಪಿ/2010/ ಬೆಂಗಳೂರು, ದಿನಾಂಕ: 17-04-2015. 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ರಾಯಚೂರು ಜಿಲ್ಲೆ, ದೇವದುರ್ಗ ತಾಲ್ಲೂಕಿನ ನವಿಲುಗುಡ್ಡ ಗ್ರಾಮದ ಈ ಕೆಳಕಂಡ 
ಷಡ್ಕೂಲ್‌ನಲ್ಲಿ ನಮೂದಿಸಿರುವ ಜಮೀನು ಮನಗೂಳಿ-ಬಿಚ್ಚಾಲ ರಾಜ್ಯ ಹೆದ್ದಾರಿ 61 ರ ಚೈನೇಜ್‌ 123.35 ರಿಂದ 155.80 ರವರೆಗೆ (ಲಿಂಕ್‌ ಸಂಖ್ಯೆ 13 ಎ 
ತಿಂತಿಣಿ-ದೇವದುರ್ಗ-ಕಲ್ಮಲಾ ಕ್ರಾಸ್‌) ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಹೆಚ್ಚುವರಿಯಾಗಿ ಅವಶ್ಯವಿರುತ್ತದೆ ಎಂಬುದಾಗಿ ಭೂಸ್ವಾಧೀನ ಬಾಬ್ತು ಯೋಜನಾ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆ೦ಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸದರಿ 
ಹೆಚ್ಚುವರಿ ಜಮೀನು ಈ ರಾಜ್ಯ ಹೆದ್ದಾರಿಯ ಭಾಗಶಃ ಉದ್ದಕ್ಕೆ ಅಭಿವೃದ್ಧಿ ಪಡಿಸಲು ಅವಶ್ಯವಾಗಿದೆಯೆಂದು ಸರ್ಕಾರವು ಮನಗಂಡು ಈ ಕೆಳಕಂಡ 
ಷಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನು ಭೂಸ್ವಾಧೀನಕ್ಕೆ ಈ ಮೂಲಕ ಅಧಿಸೂಚನೆ ಹೊರಡಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ 
ಈ ಭೂಸ್ವಾಧೀನಪಡಿಸಿಕೊಳ್ಳುವ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರು ಪರವಾಗಿ 


ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆ೦ದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ 
ಮೂಲಕ ಸೂಚಿಸಲಾಗಿದೆ. 


ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ 
ಅನುಮತಿಯಿಲ್ಲದೇ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ, ಕರಾರು, ಬೋಗ್ಯ ಲೀಜ್‌, ಅದಲು-ಬದಲು ವಗೈರೆ ಮಾಡುವಂತಿಲ್ಲ. 
ಸದರಿ ಜಮೀನಿನಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನ೦ತರ ಯಾವುದೇ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ 
ಮಾಡಿದ್ದರೂ ಪರಿಹಾರ ಹಣ ನಿಗಧಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ 
ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಬೆಳಗಾವಿ ವಿಭಾಗ ಮತ್ತು 
ಸಂಬಂಧಪಟ್ಟ ತಹಶೀಲ್ದಾರ ರವರ ಕಚೇರಿಯಲ್ಲಿ ಇಡಲಾಗಿದೆ. 



































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ೩೬೯೧ 
ಷೆಡ್ಯೂಲ್‌ 
ಗ್ರಾಮ: ನವಿಲುಗುಡ್ಡ ಹೋಬಳಿ: ಜಾಲಹಳ್ಳಿ ತಾಲ್ಲೂಕ: ದೇವದುರ್ಗ ಜಿಲ್ಲೆ: ರಾಯಚೂರು 
ಆಕಾರ ಬಂದಿನಂತೆ ಜಮೀನಿನ ವಿವರ ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ ಚಕ್ಕುಬಂದಿ 
ಪಹಣಿಯಂತೆ 
ತ್ರ ಪಹಣಿಯಂತೆ ಖಾತೆದಾರರ ಹೆಸರು ಒಟ್ಟು ಸು ek ಧ್ಯ ಪ ನ ಸ ಪ್ರ ಜರ 
ಸಂ ಶ್ರೀಯುತರು/ಶ್ರೀಮತಿ ಸ.ನಂ. | ತರಹೆ ವಿಸ್ತೀರ್ಣ ಜಿ ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ER 
kn ಎ-ಗುಂ ಎ-ಗುಂ ಎ-ಗುಂ ಎ-ಗುಂ ಎ-ಗುಂ ಬ ಣೆ ಈ ಎ-ಗುಂ 
1 2 3 4 ನ 6 7 8 9 10 11 12 13 14 15 
1 * ದೇವಮ್ಮ ಗಂ. ವೆಂಕೋಬರಾಯ 2 ಖುಷ್ಕಿ 10-07 1-37 8-10 11-63 0-25 — 0-25 0-40 ಹಳ್ಳ ರಸ್ತೆ 47ರ ಸ.ನಂ.4 10-07 
ಮೇಟಿ 0-13 0-13 ಉಳಿದ 8 
* ಶಿವಣ್ಣ ತಂ. ತಮ್ಮಯ್ಯ ಭಾಗ 
ಸೇ ಬಾಲಯ್ಯ ತಂ. ಕೃಷ್ಣಪ್ಪ 
* ಸಾಹೇಬಗೌಡ ತಂ. ಮಲ್ಲಯ್ಯ 
* ವೆಂಕನಗೌಡ ಪಾಟೀಲ್‌ ತಂ. 
ರಾಮನಗೌಡ ಪಾಟೀಲ್‌ 
* ಹನುಮಗೌಡ ತಂ. ಮಲ್ಲಯ್ಯ 
* ಶಿವನಗೌಡ ತಂ ಮಲ್ಲಯ್ಯ 
* ಮಲ್ಲಣ್ಣ ತಂ. ರಾಮಣ್ಣ 
* ಭೀಮರಾಯ ತಂ. ಸಾಬಗೌಡ 
* ದೇವೇಂದ್ರ ತಂ. ಸಾಬಗೌಡ 
ಒಟ್ಟು 0-38 0-38 
ಘೋಷ್ಟಾರೆ 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 
ಕ್ರಸಂ. ಗ್ರಾಮದ ಹೆಸರು ಹೋಬಳಿ ತಾಲ್ಲೂಕು ಜಿಲ್ಲೆ ಐನು ಖರಾಬು ಒಟ್ಟು 
ಎ-ಗುಂ ಎ-ಗುಂ ಎ-ಗುಂ 
1 2 3 ಷ್ಠ 5 6 7 8 
1 ನವಿಲುಗುಡ್ಡ ಜಾಲಹಳ್ಳಿ ದೇವದುರ್ಗ ರಾಯಚೂರು 0-25 — 0-25 
0-13 — 0-13 
ಒಟ್ಟು 0-38 - 0-38 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆಂ.ವಿಜಯ್‌. ಭೀ.ಚಂದಾಪುರ 
P.R. 831 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50೦-200 ಬಾಹ್ಯ ಅನುದಾನಿತ ಯೋಜನೆಗಳು (EAP) 


ಲೋಕೋಪಯೋಗಿ, ಬ೦ದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ. 











R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೩೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೧೫ ಭಾಗ ೩ 





ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ: ಸಿಐ 65 ಎಸ್‌ಪಿಕ್ಯೂ 2015 ಬೆಂಗಳೂರು, ದಿನಾಂಕ: 20.07.2015 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(4)ರಡಿ ಅಧಿಸೂಚನೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) (ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 06.09.2013ರ ಕರ್ನಾಟಕ ರಾಜ್ಯ ಪತ್ರದ 
ಭಾಗ-3 ನಂ. 119ರ ಪುಟ ಸಂಖ್ಯೆ 1 ರಿಂದ 4 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 239 ಎಸ್‌ಪಿಕ್ಯೂ 2013 ದಿನಾಂಕ: 06.09.2013ರ ಪ್ರಕಾರ ಸರ್ಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಮಂಡಳಿ ವತಿಯಿಂದ ಕೈಗಾರಿಕಾ 
ಸ್ಥಾಪಿಸುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆ ಪಟ್ಟಿದೆ. 
ಮೇಲ್ಕಂಡ ಅಧಿಸೂಚನೆಯ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ದಿಶೆಯಲ್ಲಿ ಮೇಲ್ಕಂಡ 
ಕಾಯ್ದೆಯ ವಿಧಿ 28(3)ರ ಅಡಿ ಕೆಐಎಡಿಬಿ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತಮಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಆದೇಶ ಹೊರಡಿಸಿದ್ದಾರೆ. 


ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18: 1966)ರ ಕಲಂ 28ರ ಉಪ ಕಲಂ (4)ರಡಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ ಜಮೀನುಗಳನ್ನು 
ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 
















































































ಅನುಸೂಚಿ 
ಗ್ರಾಮ: ಸಾರಥಿ ಹೋಬಳಿ: ಕಸಬಾ ತಾಲ್ಲೂಕು: ಹರಿಹರ ಜಿಲ್ಲೆ: ದಾವಣಗೆರೆ 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚೆಕ್ಕುಬಂದಿ 
ತ್ರ ಅನುಭವದಾರರ ಆಕಾರ 
ಖಾತೆದಾರರ ಹೆಸರು ಸರ್ವೆ ನಂ. ಜುಮ್ತಾ ಖರಾಬು ನಿವಳ ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ 
ಸಂ. ಹೆಸರು ಸ ಈ (ರೂ) ೫ = ಇ 
ಎ-ಗುಂ ಎ-ಗುಂ ಎ-ಗುಂ ಸ.ನಂ ಸ.ನಂ ಸ.ನಂ. ಸ.ನಂ. 
1 2 3 4 5 6 7 8 9 10 11 12 13 
1 ಸತ್ಯನಾರಾಯಣ ಬಿನ್‌ ಸಿಂಹಾಚಲರೆಡ್ಡಿ ಸ್ವಂತ 97/ಎ2 0-11 0-01 0-10 0-28 ಖುಷ್ಕಿ 97/ಎ3 97/ಎ1 112 ಬಂಡಿದಾರಿ 
2 ಸತ್ಯನಾರಾಯಣ ಬಿನ್‌ ಸಿಂಹಾಚಲರೆಡ್ಡಿ ಸ್ವಂತ 97/ಎತ 0-11 0-01 0-10 0-28 ಖುಷ್ಕಿ 96 97/ಎ2 112 ಬಂಡಿದಾರಿ 
3 | ) ಹನುಮಂತಪ್ಪ ಬಿನ್‌ ಹುಚ್ಚಪ್ಪ ಎಳೆಹೊಳೆ 
Ks ಹ ಸ್ವಂತ 107/ 3-33 — 3-33 4-34 ಖುಷ್ಕಿ 108 & 109 128 107/2 107/3 
2) ಕೆ. ಹುಚ್ಚಪ್ಪ ಬಿನ್‌ ಕಮದೋಡು ಹನುಮಂತಪ್ಪ 
4 ಕರ್ನಾಟಕ ರಾಜಪ್ರಮುಖರು ಸ್ವಂತ 107/2 1-02 — 1-02 1-19 ಖುಷ್ಕಿ 109 ಹಳ್ಳ 120 107/ 
5 ನಿಂಗಪ್ಪ ಬಿನ್‌ ಚಿಕ್ಕಪ್ಪ ಸ್ವಂತ 107/3 3-37 0-03 3-34 4-34 ಖುಷ್ಕಿ 108 128 107/ 106 
6 ಎ. ಡಿ. ಪಕ್ಕೀರಪ್ಪ ಬಿನ್‌ ಹನುಮಂತಪ್ಪ ಚಲುವಾದಿ ಸ್ವಂತ 119 4-29 — 4-29 6-15 ಖುಷ್ಕಿ 108 120 140, ಹಳ್ಳ 120 
7 | D ಎಂ. ಎನ್‌. ಪ್ರದೀಪ್‌ ಬಿನ್‌ ಎಂ. ನಾಗರಾಜಪ್ಪ 
ಖು ಸ್ಪಂತ 140 1-07 ದ 1-07 1-43 ಖುಷ್ಕಿ 119 120 ಹಳ್ಳ 119 
2) ಎಂ. ಎನ್‌. ಚೇತನ್‌ ಬಿನ್‌. ಎಂ. ನಾಗರಾಜಪ್ಪ 
ಒಟ್ಟು: 15-10 0-05 15-05 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಮಹಾದೇವ 
೧೯.760 ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
50.65 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59 


